


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಮಾರ್ಚ್‌ ೧೭, ೨೦೧೬ (ಫಾಲ್ಗುಣ ೨೭, ಶಕ ವರ್ಷ ೧೯೩೭) 
Bengaluru, Thursday, March 17, 2016 ( Phalguna 27, Shaka Varsha 1937) 


ಸಂಹುಟ ೧೫೧ ಸಂಚಿಕೆ ೧೧ 
Volume 151 Issue 11 
ಭಾಗ ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


IN THE COURT OF XI ADDITIONAL CHIEF METROPOLITAN MAGISTRATE, 
MAYOHALL, BENGALURU 
Bengaluru, Date : 15-02-2016 


It is hereby notified to the public that the Commercial Street police station, Bengaluru City have seized then following 
unclaimed vehicles and such vehicles are lying in the police station as unclaimed so far. Hence owners of the vehicles may put their 
claim one month from this publication. 


List of the seized vehicles are lying in the Commercial Street police station, Bengaluru City which have seized under NCR 
















































































numbers. 
SL. N.C.R. 
೫೦. ೫೦. ೧.೧, NO. TYPE OF VEHICLE REG. NO. ENGINE NO. CHASIS NO. 
1 12712014 2412014 Kawasaki Boxer KA-05-EK-1670 DMMBJD58678 DFFBJD41386 
2 -do- -do- Suzuki Samurai CKP-1622 3603M0555505 3605F0-217876 
3. -do- -do- Kinetic Honda UP-32-AD-9670 NIEDF275378 NIFUG279392 
4. 140/2014 26/2014 Honda Active KA-03-EX-2373 JFO8E8533486 ME4JF082J68354671 
5. -do- -do- Honda Activa KA-01-FG-5722 JF08E5053721 2165 
6. -do- -do- TVS Star City KA-03-EZ-9365 BF5E71159016 MD625KF5X71E93730 
7 -do- -do- Bajaj Pulsar KL-5-T-9876 DHGBMC49858 DHVBMC50896 
8. 141/2014 2712014 Bajaj Pulsar KA-01-ED-4118 DJGBNH73947 MD2DHDJZZNCH53895 
9. -do- -do- Kinetic Honda KA-03-R-8353 664111NIEMK NIHIK671099 
10. -do- -do- TVS Victor Glx KA-40-H-769 OF4L41043842 MD625DF4941L43569 
Ad: -do- -do- Yamaha RX CAP-8955 1046077 NIL 
12. 54/2015 30/2015 Ford Ikon MH-04-BH-1033 - MAJAXXMRTA2L35690 
13. 173/2015 79/2015 Honda Dio KA-05-EJ-2424 JF11E6133362 ME4JF114098056357 
14. -do- -do- Kinetic Honda KA-02-EE-5035 229726NIE-TK NIF-TK233646 
15. -do- -do- Kinetic Honda KA-03-X-3349 943366NIE-RB NIF-RB94767 
16. -do- -do- CBZ KL-08-R-9822 00M41M00297 00M41C04765 
AT: 183/15 83/15 Kinetic Honda KA-02-L-9899 536738NIELJ NIL 
18. -do- -do- Suzuki Max 100 CTH-6573 590೯211439 5903M217739 
19. -do- -do- Suzuki Samurai KA-03-EA-7853 38442 7006M718910 
P.R. 186 XI Additional Chief Metropolitan Magistrate, 
S.C. 10 Mayohall, Bengaluru 


(೭೮೧) 





೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ, ಬೆ೦ಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ : 137/ಅಸೂ/ಅಪರ.ಸಿಪಿ(ಸಂಚಾರ)/2016, ಬೆಂಗಳೂರು, ದಿನಾಂಕ : 11-02-2016. 
ಮಡಿವಾಳ ಮತ್ತು ಆಡುಗೋಡಿ ಸಂಚಾರ ಠಾಣೆಗಳ ಸರಹದ್ದು ವ್ಯಾಪ್ತಿಯಲ್ಲಿ ಬರುವ ಸೆಂಟ್‌ ಜಾನ್ಸ್‌ ಆಸ್ಪತ್ರೆ ರಸ್ತೆ (ಸರ್ಜಾಪುರ ಮುಖ್ಯರಸ್ತೆ) 
ಮಡಿವಾಳ ಮುಖ್ಯರಸ್ತೆ ಹಾಗೂ ಮಡಿವಾಳ ಸಂತೇಬೀದಿ ಮುಖ್ಯರಸ್ತೆಗಳಲ್ಲಿ ಹಾಲಿ ಪ್ರಚಲಿತದಲ್ಲಿರುವ ಏಕ-ಮುಖಿ ಸಂಚಾರ ವ್ಯವಸ್ಥೆಯನ್ನು 
ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿತ್ತು. ಆದರೆ, ಮಡಿವಾಳ ಪೊಲೀಸ್‌ ಠಾಣೆ ರಸ್ತೆಯಲ್ಲಿ ಕೃಪಾನಿಧಿ ಕಾಲೇಜು ಜಂಕ್ಷನ್‌ನಿಂದ ಮಡಿವಾಳ ಪೊಲೀಸ್‌ ಠಾಣೆ 
ವರೆಗೆ ಕಾಂಕ್ರೀಟ್‌ ರಸ್ತೆಯನ್ನಾಗಿ ಮಾಡುವ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಕಾರಣ, ಸ೦ತ ಜಾನ್‌ ಆಸ್ಪತ್ರೆ ರಸ್ತೆ ಮತ್ತು ಹೊಸೂರು ರಸ್ತೆಯನ್ನು ದ್ವಿಮುಖ 
ಸಂಚಾರ ರಸ್ತೆಗಳನ್ನಾಗಿ ಮಾರ್ಪಾಡಿಸುವುದು ಅನಿವಾರ್ಯವೆಂದು ಕಂಡುಬಂದಿರುತ್ತದೆ. 


ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕರ್ನಾಟಕ ಮೋಟಾರು ವಾಹನ ನಿಯಮ-1988ರ ನಿಯಮ 221-ಎ(5) 
ಪ್ರಕಾರ ನನಗೆ ಇರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌.ಎಸ್‌. ಮೇಘರಿಖ್‌, ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ ಆದ ನಾನು 
ಸುಗಮ ಸಂಚಾರದ ದೃಷ್ಟಿಯಿಂದ ಈ ಕೆಳಕಂಡಂತೆ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಿ ಆದೇಶಿಸಿರುತ್ತೇನೆ. 


1. ಮಡಿವಾಳ ಚೆಕ್‌ ಪೋಸ್ಟ್‌ ನಿಂದ ಮಡಿವಾಳ ಪೊಲೀಸ್‌ ಸ್ಟೇಷನ್‌ ವರೆಗೆ ಹೊಸೂರು ರಸ್ತೆಯನ್ನು ದ್ವಿಮುಖ ಸಂಚಾರ ರಸ್ತೆಯನ್ನಾಗಿ 
ಮಾರ್ಪಡಿಸಲಾಗಿದೆ. 


2. ಸರ್ಜಾಪುರ ರಸ್ತೆಯಲ್ಲಿ ಅಗರ ಮತ್ತು ಜಕ್ಕಸಂದ್ರ ಕಡೆಯಿಂದ ಮಡಿವಾಳ ಚೆಕ್‌ ಪೋಸ್ಟ್‌ ಕಡೆಗೆ ಬರುವ ವಾಹನಗಳು ಕೃಪಾನಿಧಿ 
ಜಂಕ್ಷನ್‌ನಿಂದ ಸರ್ಜಾಪುರ ಮುಖ್ಯರಸ್ತೆಯ ಜಂಕ್ಷನ್‌ ವರೆಗೆ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದ್ದ ಏಕ ಮುಖ ಸಂಚಾರ ವ್ಯವಸ್ಥೆಯನ್ನು 
ರದ್ದುಪಡಿಸಿ ಸರ್ಜಾಪುರ ಮುಖ್ಯರಸ್ತೆಯಲ್ಲಿ ನೇರವಾಗಿ ಸಂಚರಿಸಲು ಅನುವು ಮಾಡಲಾಗಿರುತ್ತದೆ. 


3. ಕೋರಮಂಗಲ ಬಿ.ಡಿ.ಎ. ಕಾಂಪ್ಲೆಕ್ಸ್‌ ಕಡೆಯಿಂದ ಮಡಿವಾಳ ಮತ್ತು ಸಿಲ್ಕ್‌ಬೋರ್ಡ್‌ ಕಡೆಗೆ ಬರುವ ವಾಹನಗಳು ಅಯ್ಯಪ್ಪ ಜಂಕ್ಷನ್‌ 
ಮಾರ್ಗವಾಗಿ ಎಡತಿರುವು ಪಡೆದು, ಹೊಸೂರು ಮುಖ್ಯರಸ್ತೆಯನ್ನು ಸೇರಿ, ಮಡಿವಾಳ ಹೊಸೂರು ರಸ್ತೆ ಸೇರಬಹುದಾಗಿರುತ್ತದೆ. 


4. ಕೋರಮಂಗಲ ಬಿ.ಡಿ.ಎ ಕಾಂಪ್ಲೆಕ್ಸ್‌ ಕಡೆಯಿಂದ ಸೇಂಟ್‌ ಜಾನ್ಸ್‌ ಜಂಕ್ಷನ್‌ ಕಡೆಗೆ ಹೋಗುವ ವಾಹನಗಳು ವಾಟರ್‌ ಟ್ಯಾಂಕ್‌ ಜಂಕ್ಷನ್‌ನಲ್ಲಿ 
ಬಲತಿರುವು ಪಡೆದು, ಸರ್ಜಾಪುರ ಮುಖ್ಯರಸ್ತೆಯಲ್ಲಿ ಚಲಿಸಿ, ಸರ್ಜಾಪುರ ಜಂಕ್ಷನ್‌ ಮಾರ್ಗವಾಗಿ ಸಂಚರಿಸಬಹುದಾಗಿರುತ್ತದೆ. 


ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ರಲ್ಲಿನ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು, ಮೇಲ್ಕಂಡ 
ವ್ಯವಸ್ಥೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ :11-02-2016 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಹೊರಡಿಸಿರುತ್ತೇನೆ. 
P.R. 187 ಎನ್‌.ಎಸ್‌. ಮೇಘರಿಖ್‌ 
ಪೊಲೀಸ್‌ ಕಮೀಷನರ್‌ 
ಬೆಂಗಳೂರು ನಗರ. 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ. 1, ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52, ಇವರ ನ್ಯಾಯಾಲಯ 
ದಾವಾ ಸಂಖ್ಯೆ : ಆರ್‌ಸಿಎಸ್‌/ಡಿ4/ಸೌಹಾರ್ದ/946/2015-16 


ವಾದಿ ಪ್ರತಿವಾದಿಗಳು 





CHIEF EXECUTIVE OFFICER, SURABHI SOUHARDHA |1) SRI RAJESH ೦೧7೧7, 
CREDIT CO-OP LTD., NO. 270, 1°" FLOOR, SAIRAM SIO KRISHNAMURTHY TM. 
COMPLEX, 5™ CROSS, 5™ BLOCK, KATHRIGUPPE, 


NO. 1285, 32” F CROSS, 26™ MAIN, 7 BLOCK, 
BSK 3°? STAGE, BENGALURU-85 


JAYANAGARA, BENGALURU-41. 





2) SRIKRISHNAMURTHY T.M., 
5/೦ MANJUNATH N,, 
NO. 1285, 32"? F CROSS, 26™ MAIN, T BLOCK, 











JAYANAGARA, BENGALURU-41. 


ವಾದಿಯು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 39ರಡಿ ದಾವೆ ದಾಖಲಿಸಿ ಪ್ರತಿವಾದಿಗಳಿಂದ ವಾದಿಗೆ ದಿನಾಂಕ 
20-10-2015ಕ್ಕೆ ವಸೂಲಾಗಬೇಕಾಗಿರುವ ರೂ. 38,99,785/- ಗಳನ್ನು ಶೇ. 18ರ ಬಡ್ಡಿ ಮತ್ತು ಶೇ. 2ರ ಸುಸ್ತಿ ಬಡ್ಡಿ ಯೊಂದಿಗೆ ವಸೂಲಿ ಮಾಡಲು ಡಿಕ್ರಿ 
ನೀಡಲು ಕೋರಿರುತ್ತಾರೆ. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 44ರಡಿ ಅರ್ಜಿ ಸಲ್ಲಿಸಿ ಪ್ರತಿವಾದಿಗಳ ಷೆಡ್ಯೂಲ್‌ ಸ್ವತ್ತನ್ನು ತೀರ್ಪು 
ಪೂರ್ವ ಜಪ್ತಿಗೊಳಪಡಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. ವಾದಿ ಪರ ಪಿಕೆ. ವೆಂಕಟೇಶ್‌ಪ್ರಸಾದ್‌, ವಕೀಲರು, ನಂ. 116/6, 1ನೇ ಮಹಡಿ, 
11ನೇ ಕ್ರಾಸ್‌, ಮಾರ್ಗೋಸಾ ರಸ್ತೆ, ಯೂನಿಯನ್‌ ಬ್ಯಾಂಕ್‌ ಹತ್ತಿರ, ಮಲ್ಲೇಶ್ವರಂ, ಬೆಂಗಳೂರು-03 ಇವರು ವಕಾಲತ್ತು ಸಲ್ಲಿಸಿರುತ್ತಾರೆ. 


ವಾದಿ ಪರ ವಕೀಲರು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ 
ಅರ್ಜಿ, ವಾದಿಯ ದಾವಾ ಅರ್ಜಿಯಲ್ಲಿ ಪ್ರತಿವಾದಿಗಳು ವಾದಿ ಸಂಸ್ಥೆಯ ಸದಸ್ಯರಾಗಿದ್ದು ಕನ್ಸ್ಪಕ್ಷನ್‌ಗಾಗಿ ವಾದಿ ಸಂಸ್ಥೆಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೭೮೩ 





ದಿನಾಂಕ : 19-01-2013 ರಂದು ರೂ. 40,00,000/- ಸಾಲ ಪಡೆದಿದ್ದು, ಈ ಸಾಲಕ್ಕೆ ಷೆಡ್ಯೂಲ್‌ ಸ್ವತ್ತನ್ನು ಆಧಾರ ಮಾಡಿರುತ್ತಾರೆಂದು ಹೇಳಿರುತ್ತಾರೆ. 
ಪ್ರತಿವಾದಿಗಳು ಸಾಲ ತೀರುವಳಿ ಮಾಡದೇ ಸುಸ್ತಿದಾರರಾಗಿದ್ದು, ಸಾಲ ವಸೂಲಾತಿಗಾಗಿ ದಾವೆ ಹೂಡಲಾಗಿದೆಯೆಂದು, ಷೆಡ್ಯೂಲ್‌ ಸ್ವತ್ತನ್ನು ಪ್ರತಿವಾದಿಗಳು 
ಪರಬಾರೆ ಮಾಡುವ/ವಿಲೇಮಾಡುವ ಉದ್ದೇಶ ಹೊಂದಿದ್ದು, ಅದನ್ನು ವಿಲೇ ಮಾಡಿದಲ್ಲಿ ಈ ದಾವೆಯಲ್ಲಿ ಮುಂದೆ ಆದೇಶ ಹೊರಡಿಸಿದರೂ ಅದನ್ನು ಜಾರಿ 
ಮಾಡಿ ಹಣ ವಸೂಲಿ ಮಾಡಿಕೊಳ್ಳಲು ತೊಂದರೆಯಾಗುವುದರಿಂದ, ಅದನ್ನು ವಿಲೇ ಮಾಡಲು ಸಾಧ್ಯವಾಗದಂತೆ ತೀರ್ಪು ಪೂರ್ವ ಜಫ್ತಿ ಆದೇಶ 
ಹೊರಡಿಸಬೇಕೆಂದು ಕೋರಿರುತ್ತಾರೆ. 


ವಾದಿಯ ದಾವಾ ಅರ್ಜಿ, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶ ಹೊರಡಿಸಲು ಸಲ್ಲಿಸಿರುವ 
ಅರ್ಜಿ ಹಾಗೂ ಅರ್ಜಿಯೊಂದಿಗೆ ಸಲ್ಲಿಸಿರುವ ದಾಖಲೆಗಳು ಇವುಗಳನ್ನು ಪರಿಶೀಲಿಸಿ ಷೆಡ್ಕೂಲ್ಡ್‌ ಸ್ವತ್ತನ್ನು ಪ್ರತಿವಾದಿಗಳು ವಿಲೇ ಮಾಡಿದಲ್ಲಿ ಪ್ರತಿವಾದಿಯ 
ವಿರುದ್ಧ ದಾವೆಯಲ್ಲಿ ಡಿಕ್ರಿ ನೀಡಿದರೂ ಅದನ್ನು ಜಾರಿ ಮಾಡಲು ಸಾಧ್ಯವಿಲ್ಲದಂತಾಗುವುದೆಂಬ ವಾದಿಯ ಕೋರಿಕೆ ಪರಿಗಣಿಸಿ, ಪ್ರತಿವಾದಿಯವರಿಗೆ ಸೇರಿದ 
ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ ತೀರ್ಪು ಪೂರ್ವ ಜಫ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ 
ನೋಟೀಸ್‌ ಹೊರಡಿಸಲಾಗಿದೆ. 


ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ಷರತ್ತಿಗೊಳಪಟ್ಟು ತೀರ್ಪುಪೂರ್ವ ಜಫ್ತಿ ಆದೇಶದ ನೋಟೀಸ್‌. 


ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸದೆ, ಪ್ರತಿವಾದಿಯು ಈ ಮುಂದೆ ನಮೂದಿಸಿರುವ ಷೆಡ್ಕೂಲ್‌ ಸ್ಪತ್ತನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44(1)ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಫ್ತಿ ಆದೇಶ ಮಾಡಿ ಆದೇಶಿಸಿದೆ. ಪ್ರತಿವಾದಿಯು ಈ 
ಆದೇಶವನ್ನು ತೆರವುಗೊಳಿಸಲು ಇಚ್ಛಿಸಿದಲ್ಲಿ ರೂ. 38,99,785/-ಗಳನ್ನು ವಾದಿ ಸಂಸ್ಥೆಯಲ್ಲಿ ಭದ್ರತೆಗಾಗಿ ಠೇವಣಿ ಮಾಡಿ, ಠೇವಣಿ ಮಾಡಿದ ದಾಖಲೆಯನ್ನು 
ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 


ಷೆಡ್ಯೂಲ್‌ ಎ ಸ್ವತ್ತು :- 


$೬ 


ರಾಸ್ತಿ : 

All that piece and parcel of the immovable property No. 14/1-2, Old No. 78/8, PID No. 63/98-14/1-2, situated at 1° Main, 
suddagunte Palya, Ward No. 63, Lakkasandra BBMP Ward No. 63, Bengaluru-560 029, measuring East to West : 90 Feet and North to 
South : 84.07 feet in all measuring 7623 Sq.ft. of super built up area with one covered car parking area in the Ground Floor, together 
with 364/7623 of undivided share in Land bounded on the 


East by ಕ Sri Chikkavenkatappa property 

West by k Sri S.R. Venkatappa property 

South by ಕ passage after that property belongs to 17018008 
North by ತ Ramanjaneya Temple and 30 ft. Road 

ಷೆ ಸತು :೨ 

ಷೆಡ್ಯೂಲ್‌ ಬಿ ಸ್ವತ್ತು 

ಸ್ಲಿರಾಸ್ತಿ 

ಡಿ 


Flat No. (503) on the Fourth Floor, super built up area of 1373 Sq.Ft. together with 364/7623 of undivided share right and 
interest in the schedule property covered with car parking area in the Ground Floor, vitrified flooring known as Multisapphire Apartment 


along with all the rights to use the open spaces, stair case etc., 


ಈ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ಈ ದಿನ, ದಿನಾಂಕ : 29-01-2016 ರಂದು ನನ್ನ ಸಹಿ ಹಾಗೂ ಮುದ್ರೆಯೊಂದಿಗೆ 
ಹೊರಡಿಸಲಾಗಿದೆ. 


P.R. 188 ಸಹಕಾರ ಸಂಘಗಳ ನಿಬಂಧಕರು, 
5.0. 05 ಕರ್ನಾಟಕ ರಾಜ್ಯ ಬೆಂಗಳೂರು. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಬೆಂಗಳೂರು-18 
ಸಂ : ಜೆಆರ್‌ಬಿ : ಸಮಾಪನೆ : 54 : 2014-15, ದಿನಾಂಕ : 23-01-2016 
ವಿಷಯ :- ಹೊಳಲ್ಕೆರೆ ತಾಲ್ಲೂಕು ವಿದ್ಯುತ್‌ ಚಾಲಿತ ಕೈಗಾರಿಕಾ ನೇಕಾರರ ಸಹಕಾರ ಸಂಘ ನಿ, ಮಲ್ಲಾಡಿಹಳ್ಳಿ 
ಇದರ ಸಮಾಪನಾಧಿಕಾರಿಯನ್ನು ಬದಲಾಯಿಸುವ ಬಗ್ಗೆ. 
ಉಲ್ಲೇಖ :- 1 ಈ ಕಛೇರಿ ಆದೇಶ ಸಮಸಂಖ್ಯೆ ದಿನಾಂಕ : 18-10-2014. 


2. ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ : 
ಡಿಆರ್‌ಡಿ/ಸಮಾಪನೆ/ಸಿಆರ್‌/2015-16, ದಿನಾಂಕ : 06-01-2016. 


u 


ಟ್ಟ 


ಸಾವನೆ : 


ಹೊಳಲ್ಕೆರೆ ತಾಲ್ಲೂಕು ವಿದ್ಯುತ್‌ ಚಾಲಿತ ಕೈಗಾರಿಕಾ ನೇಕಾರರ ಸಹಕಾರ ಸಂಘ ನಿ ಮಲ್ಲಾಡಿಹಳ್ಳಿ ಈ ಸಂಘವು ಸ್ಥಗಿತಗೊಂಡಿರುವುದಾಗಿ 
ಸ 


ಳ' ಜೂ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ರವರು ವರದಿ ಸಲ್ಲಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸುವಂತೆ ಶಿಫಾರಸ್ಸು 


೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಮಾಡಿರುತ್ತಾರೆ. ಅದರಂತೆ ಉಲ್ಲೇಖ (0ರ ಈ ಕಛೇರಿಯ ಆದೇಶದಲ್ಲಿ ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಚಿತ್ರದುರ್ಗ ಜಿಲ್ಲೆ ಸಹಾಯಕ 
ನಿಬಂಧಕರ ಕಛೇರಿ, ದಾವಣಗೆರೆ ಇವರನ್ನು ಸಂಘದ ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಉಲ್ಲೇಖ (2)ರ ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ, ರವರು ಸಮಾಪನಾಧಿಕಾರಿಯನ್ನು ಬದಲಾಯಿಸುವಂತೆ ಕೋರಿದ್ದು, ಅದರಂತೆ ಶ್ರೀ ದೇವರಾಜ್‌, ಸಹಕಾರ ಸ೦ಘಗಳ ಹಿರಿಯ ನಿರೀಕ್ಷಕರು, 
ಸಹಾಯಕ ನಿಬಂಧಕರ ಕಛೇರಿ, ಚಿತ್ರದುರ್ಗ ಜಿಲ್ಲೆ, ರವರನ್ನು ಬದಲಾಯಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕ೦ಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ೦72(2) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ 139 ಸಿಎಲ್‌ಎಂ 2010 
ದಿನಾಂಕ : 17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಡಿ. ಪಾಂಡುರಂಗ ಗರಗ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು ಹೊಳಲ್ಕೆರೆ ತಾಲ್ಲೂಕು ವಿದ್ಯುತ್‌ ಚಾಲಿತ ಕೈಗಾರಿಕಾ ನೇಕಾರರ ಸಹಕಾರ ಸಂಘ ನಿ. ಮಲ್ಲಾಡಿಹಳ್ಳಿ ಇದರ 
ಸಮಾಪನಾಧಿಕಾರಿಯಾಗಿರುವ ಶ್ರೀ ದೇವರಾಜ್‌, ಸಹಕಾರ ಸ೦ಘಗಳ ಹಿರಿಯ ನಿರೀಕ್ಷಕರು, ಸಹಾಯಕ ನಿಬಂಧಕರ ಕಛೇರಿ, ಚಿತ್ರದುರ್ಗ ಜಿಲ್ಲೆ, ಇವರ 
ಬದಲಿಗೆ ತನಿಖಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಚಿತ್ರದುರ್ಗ ಜಿಲ್ಲೆ. ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ 
ಮಾಡಿರುತ್ತೇನೆ. 
ನೇಮಕಗೊಂಡ ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಇತ್ತೀಚಿನ ಲೆಕ್ಕಪರಿಶೋಧನಾ ವರದಿಯನ್ವಯ 
ಆದ್ಯತಾ ಪಟ್ಟ ತಯಾರಿಸಿ ಅನುಮೋದನೆ ಪಡೆಯತಕ್ಕದ್ದು ಹಾಗೂ ಸಂಘದ ನೋಂದಣಿ ರದ್ಧತಿಗೆ ಸೂಕ್ತ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 23-01-2016 ರಂದು ನೀಡಲಾಗಿದೆ. 
P.R. 189 ಡಿ. ಪಾಂಡುರಂಗ ಗರಗ್‌ 
5.0.10 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು 


ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ. 1, ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52, ಇವರ ನ್ಯಾಯಾಲಯ 
ದಾವಾ ಸಂಖ್ಯೆ : ಆರ್‌ಸಿಎಸ್‌/ಡಿ4/ಸೌಹಾರ್ದ/944/2015-16 





ವಾದಿ ಪ್ರತಿವಾದಿಗಳು 





CHIEF EXECUTIVE OFFICER, SURABHI | 1) SRIRAJESH CHATRA T.K., S/O KRISHNAMURTHY T.M. 
SOUHARDHA CREDIT CO-OP LTD., NO. 270, NO. 1285 32? F CROSS 26" MAIN. T BLOCK 
1°" FLOOR, SAIRAM COMPLEX, 5™ CROSS, 


5™ BLOCK, KATHRIGUPPE, BSK 3% STAGE, 
BENGALURU-85 2) SRIKRISHNA MURTHY T.K., 5/೦ KRISHNAMURTHY T.M, 


JAYANAGARA, BENGALURU-41. 





NO. 1285, 32? F CROSS, 26'” MAIN, T BLOCK, 
JAYANAGARA, BENGALURU-41. 





3) SMT. SHASHIKALA K.R., W/O KRISHNAMURTHY T.M., 
NO. 1285, 32? F CROSS, 26'” MAIN, T BLOCK, 
JAYANAGARA, BENGALURU-41. 














ವಾದಿಯು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 39ರಡಿ ದಾವೆ ದಾಖಲಿಸಿ ಪ್ರತಿವಾದಿಗಳಿಂದ ವಾದಿಗೆ ದಿನಾಂಕ 
19-10-2015ಕ್ಕೆ ವಸೂಲಾಗಬೇಕಾಗಿರುವ ರೂ. 31,62,443/- ಗಳನ್ನು ಶೇ. 18ರ ಬಡ್ಡಿ ಮತ್ತು ಶೇ. 2ರ ಸುಸ್ತಿ ಬಡ್ಡಿ ಯೊಂದಿಗೆ ವಸೂಲಿ ಮಾಡಲು ಡಿಕ್ರಿ 
ನೀಡಲು ಕೋರಿರುತ್ತಾರೆ. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲ೦ 44ರಡಿ ಅರ್ಜಿ ಸಲ್ಲಿಸಿ ಪ್ರತಿವಾದಿಗಳ ಷೆಡ್ಯೂಲ್‌ ಸ್ವತ್ತನ್ನು ತೀರ್ಪು 
ಪೂರ್ವ ಜಪ್ತಿಗೊಳಪಡಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. ವಾದಿ ಪರ ಪಿ.ಕೆ. ವೆಂಕಟೇಶ್‌ಪ್ರಸಾದ್‌, ವಕೀಲರು, ನಂ. 116/6, 1ನೇ ಮಹಡಿ, 
11ನೇ ಕ್ರಾಸ್‌, ಮಾರ್ಗೋಸಾ ರಸ್ತೆ, ಯೂನಿಯನ್‌ ಬ್ಯಾಂಕ್‌ ಹತ್ತಿರ, ಮಲ್ಲೇಶ್ವರಂ, ಬೆಂಗಳೂರು-03 ಇವರು ವಕಾಲತ್ತು ಸಲ್ಲಿಸಿರುತ್ತಾರೆ. 


ವಾದಿ ಪರ ವಕೀಲರು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶ ಹೊರಡಿಸಲು ಕೋರಿರುವ 
ಅರ್ಜಿ, ವಾದಿಯ ದಾವಾ ಅರ್ಜಿಯಲ್ಲಿ ಪ್ರತಿವಾದಿಗಳು ವಾದಿ ಸಂಸ್ಥೆಯ ಸದಸ್ಯರಾಗಿದ್ದು ಕನ್ಸ್ಪಕ್ಷನ್‌ಗಾಗಿ ವಾದಿ ಸಂಸ್ಥೆಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದು. 
ದಿನಾಂಕ : 17-01-2012 ರಂದು ರೂ. 25,00,000/- ಸಾಲ ಪಡೆದಿದ್ದು, ಈ ಸಾಲಕ್ಕೆ ಷೆಡ್ಯೂಲ್‌ ಸ್ವತ್ತನ್ನು ಆಧಾರ ಮಾಡಿರುತ್ತಾರೆಂದು ಹೇಳಿರುತ್ತಾರೆ. 
ಪ್ರತಿವಾದಿಗಳು ಸಾಲ ತೀರುವಳಿ ಮಾಡದೇ ಸುಸ್ತಿದಾರರಾಗಿದ್ದು, ಸಾಲ ವಸೂಲಾತಿಗಾಗಿ ದಾವೆ ಹೂಡಲಾಗಿದೆಯೆಂದು, ಷೆಡ್ಯೂಲ್‌ ಸ್ಪತ್ತನ್ನು ಪ್ರತಿವಾದಿಗಳು 
ಪರಬಾರೆ ಮಾಡುವ/ವಿಲೇಮಾಡುವ ಉದ್ದೇಶ ಹೊಂದಿದ್ದು, ಅದನ್ನು ವಿಲೇ ಮಾಡಿದಲ್ಲಿ ಈ ದಾವೆಯಲ್ಲಿ ಮುಂದೆ ಆದೇಶ ಹೊರಡಿಸಿದರೂ ಅದನ್ನು ಜಾರಿ 
ಮಾಡಿ ಹಣ ವಸೂಲಿ ಮಾಡಿಕೊಳ್ಳಲು ತೊಂದರೆಯಾಗುವುದರಿಂದ, ಅದನ್ನು ವಿಲೇ ಮಾಡಲು ಸಾಧ್ಯವಾಗದಂತೆ ತೀರ್ಪು ಪೂರ್ವ ಜಫ್ತಿ ಆದೇಶ 
ಹೊರಡಿಸಬೇಕೆಂದು ಕೋರಿರುತ್ತಾರೆ. 


ವಾದಿಯ ದಾವಾ ಅರ್ಜಿ, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶ ಹೊರಡಿಸಲು ಸಲ್ಲಿಸಿರುವ 
ಅರ್ಜಿ ಹಾಗೂ ಅರ್ಜಿಯೊಂದಿಗೆ ಸಲ್ಲಿಸಿರುವ ದಾಖಲೆಗಳು ಇವುಗಳನ್ನು ಪರಿಶೀಲಿಸಿ ಷೆಡ್ಯೂಲ್ಡ್‌ ಸ್ವತ್ತನ್ನು ಪ್ರತಿವಾದಿಗಳು ವಿಲೇ ಮಾಡಿದಲ್ಲಿ ಪ್ರತಿವಾದಿಯ 


ಮು 


ವಿರುದ್ಧ ದಾವೆಯಲ್ಲಿ ಡಿಕ್ರಿ ನೀಡಿದರೂ ಅದನ್ನು ಜಾರಿ ಮಾಡಲು ಸಾಧ್ಯವಿಲ್ಲದಂತಾಗುವುದೆಂಬ ವಾದಿಯ ಕೋರಿಕೆ ಪರಿಗಣಿಸಿ, ಪ್ರತಿವಾದಿಯವರಿಗೆ ಸೇರಿದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೭೮೫ 





ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ ತೀರ್ಪು ಪೂರ್ವ ಜಫ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ 
ನೋಟೀಸ್‌ ಹೊರಡಿಸಲಾಗಿದೆ. 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ಷರತ್ತಿಗೊಳಪಟ್ಟು ತೀರ್ಪುಪೂರ್ವ ಜಫ್ತಿ ಆದೇಶದ ನೋಟೀಸ್‌ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ, ಪ್ರತಿವಾದಿಯು ಈ ಮುಂದೆ ನಮೂದಿಸಿರುವ ಷೆಡ್ಯೂಲ್‌ ಸ್ಪತ್ತನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44(1)ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಫ್ತಿ ಆದೇಶ ಮಾಡಿ ಆದೇಶಿಸಿದೆ. ಪ್ರತಿವಾದಿಯು ಈ 
ಆದೇಶವನ್ನು ತೆರವುಗೊಳಿಸಲು ಇಚ್ಛಿಸಿದಲ್ಲಿ ರೂ. 31,62,443/-ಗಳನ್ನು ವಾದಿ ಸಂಸ್ಥೆಯಲ್ಲಿ ಭದ್ರತೆಗಾಗಿ ಠೇವಣಿ ಮಾಡಿ. ಠೇವಣಿ ಮಾಡಿದ ದಾಖಲೆಯನ್ನು 
ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 


ಷೆಡ್ಯೂಲ್‌ ಎ ಸ್ವತ್ತು :- 


$೬ 


ರಾಸ್ತಿ : 

All that piece and parcel of the immovable property No. 14/1-2, Old No. 78/8, PID No. 63/98-14/1-2, situated at 1° Main, 
suddagunte Palya, Ward No. 63, Lakkasandra BBMP Ward No. 63, Bengaluru-560 029, measuring East to West : 90 Feet and North to 
South : 84.07 feet in all measuring 7623 Sq.ft. of super built up area with one covered car parking area in the Ground Floor, together 
with 364/7623 of undivided share in Land bounded on the 


East by : Sri Chikkavenkatappa property 

West by ಕ Sri 5.೧. Venkatappa property 

South by | passage after that property belongs to 77018008 
North by ; Ramanjaneya Temple and 30 ft. Road 


ಹೆ ಸತು ಇ 
ಷೆಡ್ಯೂಲ್‌ ಬಿ ಸ್ವತ್ತು: 


$೬ 


ರಾಸ್ತಿ : 
Flat No. D(503) on the Fourth Floor, super built up area of 1373 Sq.Ft. together with 364/7623 of undivided share right and 


interest in the schedule property covered with car parking area in the Ground Floor, vitrified flooring known as Multisapphire Apartment 


along with all the rights to use the open spaces, stair case etc., 


ಈ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ಈ ದಿನ, ದಿನಾಂಕ : 29-01-2016 ರಂದು ನನ್ನ ಸಹಿ ಹಾಗೂ ಮುದ್ರೆಯೊಂದಿಗೆ 
ಹೊರಡಿಸಲಾಗಿದೆ. 


P.R. 190 ಸಹಕಾರ ಸಂಘಗಳ ನಿಬಂಧಕರು, 
S.C. 05 ಕರ್ನಾಟಕ ರಾಜ್ಯ ಬೆಂಗಳೂರು. 
ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರ, ದಾವಣಗೆರೆ ಇವರ ಕಛೇರಿ ನಡಾವಳಿ. 
ಉಪಸ್ಥಿತರು: ಹೆಚ್‌.ಜೆ.ತೆಂಬದ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ 
ನೋಂದಣಿ ಪ್ರಾಧಿಕಾರ, 


ದಾವಣಗೆರೆ. 
ವಿಷಯ : ವಾಹನ ಸಂಖ್ಯೆ: ME1-5809(HGV) ರ ನೋಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖ : 1) ಮಾಲೀಕರ ಅರ್ಜಿ ದಿನಾಂಕ: 23-12-2015. 
2) ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ: 27-01-2016. 
ಪ್ರಸಾವನೆ: 


ವಾಹನ ಸಂಖ್ಯೆ: !15/-5809(10/)ರ ಮಾಲೀಕರಾದ ಶ್ರೀಮತಿ ಪುಷ್ಪವಾತಿ.ಆರ್‌ ಕೋಂ ರಾಮಸ್ವಾಮಿ.ಟಿ, ಕಸ್ತೂರಿಬಾಯಿ ಗ್ರಾಮ(ಗ್ರಾ). 
ದೊಡ್ಡಅಬ್ಬಿಗೆರೆ (ಷೋ), ಚನ್ನಗಿರಿ(ತಾ), ದಾವಣಗೆರೆ(ಜಿ), ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ ಸದರಿ ವಾಹನದ ನೋಂದಣಿ ರದ್ಧತಿಗೆ 
ದಿನಾಂಕ: 23-12-2015ರಂದು ಮನವಿ ಮಾಡಿರುತ್ತಾರೆ. ವಾಹನವು 1982ರ ಮಾದರಿಯಾಗಿದ್ದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು 
ತಿಳಿಸಿರುವುದರ ಮೂಲಕ ಮೇಲ್ಕಂಡ ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾಂಕ: 27-01-2016ರ 
ಉಲ್ಲೇಖ (2)ರಲ್ಲಿ ವರದಿಯಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. ಆದ್ದುದರಿಂದ ವಾಹನ ಸಂಖ್ಯೆ: MEI-5809(HGV)ರ ನೋಂದಣಿಯನ್ನು ರದ್ದು ಪಡಿಸಲು 
ಆದೇಶಿಸಿದೆ. 


ಆದೇಶ 
ಸಂ: ಪ್ರಾಸಾ.ಅ.ನೋ.ವಿ-01/2015-16 MEI-5809(HGV) ದಿನಾಂಕ: 27-01-2016. 


ಹೆಚ್‌.ಜಿ.ತೆ೦ಬದ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ. ಆದ ನಾನು ನನಗೆ 1988ರ ಕೇಂದ್ರ ಮೋಟಾರು 
ವಾಹನ ಕಾಯ್ದೆ 5561ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ/ವಾ/ಸಂ: !!51-5809(101/)ರ 


೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್‌ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ ಮಾಲಿಕರೇ 
ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 


ವಾಹನದ ವಿವರಗಳು 





























01. | ಮೋಟಾರು ವಾಹನ ಸಂಖ್ಯೆ MEI-5809(HGV) 
02. | ವಾಹನದ ನೋಂದಣಿ ದಿನಾಂಕ 11-01-1982 
03. | ವಾಹನದ ತಯಾರಕನ ಹೆಸರು Tata Motor’s Ltd 
04. | ವಾಹನದ ವರ್ಗ HGV 
05. | ವಾಹನದ ತಯಾರಿಕೆ ವರ್ಷ 1982 
06. | ಚಾಸಿಸ್‌ ಸಂಖ್ಯೆ 344092132778 
07. | ಯಂತ್ರ ಸಂಖ್ಯೆ 692001140041 
08. | ತೆರಿಗೆ ಅವಧಿ 31-01-2016 
09. | ಮಾಲೀಕರ ಹೆಸರು ಮತ್ತು ವಿಳಾಸ ಶ್ರೀಮತಿ ಪುಷ್ಪವಾತಿ.ಆರ್‌ ಕೋಂ ರಾಮಸ್ವಾಮಿ.ಟಿ, 
ಕಸ್ತೂರಿಬಾಯಿ ಗ್ರಾಮ(ಗ್ರಾ), ದೊಡ್ಡಲಬ್ಬಿಗೆರ(ಪೋ), ಚನ್ನಗಿರಿ(ತಾ), ದಾವಣಗೆರೇಜಿ). 














PR. 149 ಹೆಚ್‌.ಜೆ.ತೆಂಬದ್‌ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, 
ದಾವಣಗೆರೆ. 


ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರ, ದಾವಣಗೆರೆ ಇವರ ಕಛೇರಿ ನಡಾವಳಿ. 
ಉಪಸ್ಥಿತರು: ಹೆಚ್‌.ಜೆ.ತೆಂಬದ್‌, 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ 
ನೋಂದಣಿ ಪ್ರಾಧಿಕಾರ, 


ದಾವಣಗೆರೆ. 
ವಿಷಯ : ವಾಹನ ಸಂಖ್ಯೆ KA-20/A-6160(S/C)ರ ನೋಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖ : 1 ದಿನಾಂಕ: 24-06-2015ರಿಂದ ಅಧ್ಯರ್ಪಣಿ ಮಾಡಿರುತ್ತಾರೆ. 


2) ಮಾಲೀಕರ ಅರ್ಜಿ ದಿನಾಂಕ: 23-01-2016. 

3) ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ; 27-01-2016. 
ಪ್ರಸ್ತಾವನೆ: 

ವಾಹನ ಸಂಖ್ಯೆ: (%-20/ಗ-6160(5/0)ರ ಮಾಲೀಕರಾದ ಶ್ರೀ ಮಲ್ಲಿಕಾರ್ಜುನ್‌ ಗೌಡ.ಜಿ.ಎಸ್‌ ಬಿನ್‌ ಸಿದ್ದಮಲ್ಲಪ್ಪ.ಜಿ, ಮುಕ್ತೇನಹಳ್ಳಿ(ಪೋ), 
ಹೊನ್ನಾಳಿ(ತಾ), ದಾವಣಗೆರೆ, ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ ಸದರಿ ವಾಹನದ ನೋಂದಣಿ ರದ್ದತಿಗೆ 
ದಿನಾಂಕ: 23-1-2016ರಂದು ಮನವಿ ಮಾಡಿರುತ್ತಾರೆ. ವಾಹನವು 2005ರ ಮಾದರಿಯಾಗಿದ್ದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು 
ತಿಸಿಸಿರುವುದರ ಮೂಲಕ ಮೇಲ್ಕಂಡ ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾಂಕ: 27-01-2016ರ 
ಉಲ್ಲೇಖ (3)ರಲ್ಲಿ ವರದಿಯಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. ಆದ್ದುದರಿಂದ, ವಾಹನ ಸಂಖ್ಯೆ: KA-20/A-6160(S/C)ರ ನೋಂದಣಿಯನ್ನು ರದ್ದು ಪಡಿಸಲು 
ಆದೇಶಿಸಿದೆ. 
ಆದೇಶ 
ಸಂ: ಪ್ರಾಸಾ.ಅ.ನೋ.ವಿ-01/2015-16 KA-20/A-6160(S/C) ದಿನಾಂಕ: 03-02-2016. 


ಹೆಚ್‌.ಜಿ.ತೆ೦ಬದ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ. ಆದ ನಾನು ನನಗೆ 1988ರ ಕೇಂದ್ರ ಮೋಟಾರು 
ವಾಹನ ಕಾಯ್ದೆ 55(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ/ವಾ/ಸಂ:KA-20/A-6160(S/C)ರ 
ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್‌ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ ಮಾಲಿಕರೇ 
ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 


ವಾಹನದ ವಿವರಗಳು 





01. ಮೋಟಾರು ವಾಹನ ಸಂಖ್ಯೆ KA-20/A-6160(S/C) 





02. | ವಾಹನದ ನೋಂದಣಿ ದಿನಾಂಕ 01-08-2005 
03. ವಾಹನದ ತಯಾರಕನ ಹೆಸರು Ashok Leyland 




















ಭಾಗ ೩ 


೭೮೭ 


























ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 

04. | ವಾಹನದ ವರ್ಗ HPV 

05. | ವಾಹನದ ತಯಾರಿಕೆ ವರ್ಷ 2005 

06. ಚಾಸಿಸ್‌ ಸಂಖ್ಯೆ TDA049371 

07. ಯಂತ್ರ ಸಂಖ್ಯೆ UDU309660 

08. ತೆರಿಗೆ ಅವಧಿ 31-07-2015 

09. | ಮಾಲೀಕರ ಹೆಸರು ಮತ್ತು ವಿಳಾಸ ಶ್ರೀ ಮಲ್ಲಿಕಾರ್ಜುನ್‌ ಗೌಡ.ಜಿ.ಎಸ್‌ ಬಿನ್‌ ಸಿದ್ದಮಲ್ಲಪ್ರಜಿ, ಮುಕ್ತೇನಹಳ್ಳಿ(ಪೋ). 

ಹೊನ್ನಾಳಿ(ತಾ), ದಾವಣಗೆರೆ. 














PR. 150 


ಹೆಚ್‌.ಜೆ.ತೆಂಬದ್‌ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, 


ದಾವಣಗೆರೆ. 


Office of the chief xth ೩೮೦1 Chief Metropolitan Magistrate Mayo hall unit Bengaluru. 
Draft Notification 


To. No. 12/ 2016, Date: 08-01-2016. 


It is hereby notify to the general public that the following unclaimed vehicles are in the custody of HAL Police station 
Bengaluru City which are seized under the various NCR cases. 


































































































NAME 

ಭಜ OF THE NCR NO PF NO VEHICLE NAME REG NO COLOUR ENGINE NO 
Ps 

1 HAL PS 440/2015 110/2015 1/56 KA-53-S-1472 GREEN 
2 HAL PS 440/2015 110/2015 7/56 KA-03-ES-622 GREEN 
3 HAL PS 440/2015 110/2015 BAJAJ CD 100 AP-28-D-8983 BLACK 98H1UL03067 
4 HAL PS 440/2015 110/2015 KINETIC STYLE KA-05-EC-9844 SILVER HC0008782 
5 HAL PS 440/2015 110/2015 HERO HONDA SPL KA-05-EP-2722 BLACK 00M18M20095 
6 HAL PS 440/2015 110/2015 HERO HONDA SPL TN-49-C-7988 RED 98C17E0044 
7 HAL PS 440/2015 110/2015 BAJAJ M 80 KA-05-J-5508 GREEN FAMBHE12378 
8 HAL PS 440/2015 110/2015 SAMURAI UAB-9986 BLACK 2M147718 
9 HAL PS 440/2015 110/2015 YAMAHA KA-20-K-5473 RED 415308289 
10 | HALPS 440/2015 110/2015 BAJAJ KA-05-ES-7394 BLACK DDMBLD11052 
11 HAL PS 440/2015 110/2015 MARUTHI OMNI KA-05-N-8301 WHITE 
12 | HALPS 440/2015 110/2015 HOND SHAINE TN-05-AH-7031 SILVER 
13 | HALPS 440/2015 110/2015 SUZUKI 51೦೦೯೫ RED 
14 | HALPS 441/2015 111/2015 TVS XL NO BLACK 
15 | HALPS 441/2015 111/2015 SCOOTY CRU-84 WHITE 
16 | HALPS 441/2015 111/2015 TVSXL KA-02-EJ-5150 BLACK OFIK51451008 
17 | HALPS 441/2015 111/2015 BAJAJ PULSAR KA-51-H-2960 BLACK DHGBPM58195 
18 | HALPS 441/2015 111/2015 SUZUKI KA-05-Y-8988 BLACK 7811M205351 
19 | HALPS 441/2015 111/2015 SCOOTY KA-05-EN-6813 BLACK JF11E0027781 
20 | HALPS 441/2015 111/2015 TVS APACHI NO RED 0E3A72111215 
21 HAL PS 441/2015 111/2015 BAJAJ PULSAR KA-51-E-8721 SILVER DHGBNE56851 
22 | HALPS 441/2015 111/2015 BAJAJ CHETAK NO WHITE 01C012159 
23 | HALPS 44112015 111/2015 HERO HONDA SPLQ KA-03-V-945 BLACK 97J17E10941 
24 | HALPS 441/2015 111/2015 BAJAJ PULSAR KA-08-K-2504 BLACK DHGBPF50429 
25 | HALPS 441/2015 111/2015 MARUTHI OMNI KA-05-N2820 WHITE 
26 | HALPS 44312015 112/2015 BAJAJ KA-02-E-6929 BLACK E390BHC01578 








೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 

















































































































NAME 
. OF THE NCR NO PF NO VEHICLE NAME REG NO COLOUR ENGINE NO 
Ps 
27 | HALPS 443/2015 112/2015 YAMAHA KA-15-E-9167 BLACK 01L650CM3 
28 | HALPS 443/2015 112/2015 RX-135 YAMAHA KL-04-6401 MEROON 115091810 
29 | HALPS 44312015 112/2015 SCOOTY KA-03-EG-2546 BLUE BIEUJ005786 
30 | HALPS 44312015 112/2015 SCOOTY KA-03-EB-3856 MEROON 103983NIESH 
31 HAL PS 44312015 112/2015 BAJAJ XCD NO BLACK GAMBRE58978 
32 | HALPS 44312015 112/2015 TVSXL KA-51-J-4823 GREEN 001G61762139 
33 | HALPS 443/2015 112/2015 BAJAJ CHETAK KA-03-ED-4821 GREEN 
34 | HALPS 44312015 112/2015 HONDA DIO NO BLACK 
35 | HALPS 44312015 112/2015 YAMAHA LIBERO KA-03-EP-9057 SILVER 577207820 
36 | HALPS 44312015 112/2015 SUZUKI SAMARAY BLACK 7809M174441 
37 | HALPS 44312015 112/2015 HERO HONDA SPL KA-51-H-4442 BLACK 06CI5E00757 
38 | HALPS 44412015 113/2015 HERO HONDA SPL AP-12-F-9458 BLACK 05M15M16247 
39 | HALPS 44412015 113/2015 KINITIC SCOOTY KA-05-ET-4373 RED 
40 | HALPS 44412015 113/2015 HERO HONDA SPL NO BLACK 02E18E09350 
41 HAL PS 44412015 113/2015 SCOOTY KA-03-EU-5399 BLACK 0C2M52093614 
42 | HALPS 44412015 113/2015 HONDA DIO KA-51-K-7092 BLACK GF11E6035752 
43 | HALPS 44412015 113/2015 BAJAJ BOXER RED DFMDG26 
44 | HALPS 44412015 113/2015 SAMURAI KA-04-Y-4085 BLACK 7010811204 
45 | HALPS 44412015 113/2015 AUTO KA-05-B-4137 BLACK 
46 | HALPS 44412015 113/2015 TATA INDICA TN-70-B-4119 WHITE 
47 | HALPS 44412015 113/2015 MARUTHI ESTEEM KA-01MB-2482 SILVER 
48 | HALPS 661/2015 116/2015 HYUNDAI ASSENT DL-06-CG-2598 BLACK GHEBYM003444 
49 | HALPS 292/14 94/14 TVS XL KA-53-K-8890 GREEN 0081424952 
50 | HALPS 282/14 19/14 HERO HONDA SPL KA-02-ED-3816 RED 01G18M13959 
51 HAL PS 292/14 94/14 ROYAL ENFIELD PB-07-AA-4559 MEROON ME3USS5FOAL008 
45 
52 | HALPS 292/14 94/14 HH SPLENDOR KA-53-4124 BLUE HA10EFBHB59347 
53 | HALPS 291/14 93/14 HONDA STUNNER KA-19-Y-6437 RED JC40E9055993 
54 | HALPS 291/14 93/14 YAMAHA GREEN 11009104 
55 | HALPS 291/14 93/14 HONDA ACTIVA KA-03-HM-3475 GRAY JC44E1846272 
56 | HALPS 291/14 93/14 HH SPLENDOR KA-03-EM-6842 BLACK 04C15M13930 
57 | HALPS 291/14 93/14 HH SPLENDOR KA-02-W-7488 SILVER 05L15M43914 
58 | HALPS 291/14 93/14 YAMAHA LIBERO KA-03-EB-3786 BLACK 00E50G005886 
59 | HALPS 291/14 93/14 KAWASAKI CALIBER KA-02-KD-9689 SILVER DMBKK37463 
60 | HALPS 292/14 94/14 SUZUKI SAMURAI KA-04-L-2553 BLACK 531M522256 
61 HAL PS 292/14 94/14 HONDA UNICORN KA-03-HF-2846 BLACK/RED | KC09E4122076 
62 | HALPS 282/14 79/14 HH PASSION TN-17-C-1963 RED HA10EDAGM33392 
63 | HALPS 291/14 93/14 BAJAJ DISCOVER TN-20-AV-0649 BLACK DSGBNA07765 
64 | HALPS 291/14 93/14 HONDA ACTIVA KA-05-ES-8290 BLUE JF08E0080873 
65 | HALPS 291/14 93/14 SUZUKI SAMURAI KA-04-V-5643 BLACK 7812F187947 















































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೭೮೯ 
s. | NAME 
no | OFTHE | NCRNO | PFNO VEHICLE NAME REG NO COLOUR ENGINE NO 
೧5 
66 | HALPS PLATINA AP-21-J-1861 BLUE 
67 | HALPS | 532/14 30/14 BAJAJ PULSAR KA-03-P-3792 BLACK 
68 | HALPS | 03/08/ 01/08 YAMAHA KA-02-EB-4608 | BLACK 
69 | HALPS | 533/14 31/14 H H SPLENDOR KA-0-H-7486 BLACK 
































Any person having right to claim the above vehicles shall approach the HAL Police Bengaluru with necessary documents 
within one month from today, failing which the above said vehicles will be confiscated to Government. 


Any claims received after the due date will not be entertained. 


PR. 151 


ಸಹಾಯಕ 


ನಿರ್ದೇಶಕರು, ನ್ಯಾಯ ವಿಜ್ಞಾನ 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 03 ಹೊಸಿಲಿ 2016 ಬೆಂಗಳೂರು, ದಿನಾಂಕ: 04-02-2016. 


ಪ್ರಯೋಗಾಲಯ 


(ಎಫ್‌ಎಸ್‌ಎಲ್‌) 


ದಿನಾಂಕ: 31-12-2015 ರಲ್ಲಿದ್ದಂತೆ ತಯಾರಿಸಿ ಅನುಬಂಧಗಳನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ. 


ಈ ಪಟ್ಟಿಯಲ್ಲಿ ನಮೂದಿಸಿದ ಅಧಿಕಾರಿಗಳ ಜೇಷ್ಠತೆ : ಸೇವಾ ವಿವರಗಳ ಕುರಿತಂತೆ ಯಾವುದಾದರೂ ಆಕ್ಷೇಪಣೆ ಅಥವಾ ಸಲಹೆಗಳೇನಾದರೂ 
ಇದ್ದಲ್ಲಿ ಲಿಖಿತವಾಗಿ ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳೊಳಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ, 2ನೇ ಮಹಡಿ, 
ವಿಧಾನ ಸೌಧ, ಬೆಂಗಳೂರು-560 001 ರವರಿಗೆ ಸಲ್ಲಿಸುವುದು. 


೫ Addi. Chief Metropolitan 
Magistrate Bengaluru City. 


ವೃಂದದ ತಾತ್ಕಾಲಿಕ 


ಜೇಷ್ಠತಾ ಪಟ್ಟಯನ್ನು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ದೇವೆಂದ್ರಪ್ಪ ಕಟ್ಟಿಮನಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 

































































ANNEXURE-A 
Combined Provisional Gradation list of Asst. Director of FSL Units as on 31-12-2015. 
s1 | Date of vDateof 
No Name Section Date of Birth ನಂಗ AppolfitimentFromos Remarks 
tion as Asst. Director 
1 2 3 4 5 6 7 
1 R.S.Inamdhar (DR) Chemical 06-06-1940 19-12-1968 19-12-1968 Retd 
2 B.Raghavendra Rao, Biology 24-06-1943 14-12-1964 12-06-1975 Promoted 
3 T.S. Kenchappa Physics 06-02-1952 28-12-1974 09-11-1983 Promoted 
ತ 1 Questioned | 3-08-1946 | 03-10-1974 21-09-1989 Retd 
Document 
5 T.R.Kumari Biology 24-05-1952 09-08-1972 23-03-1991 Promoted 
S.G.Prabhakar Fire Arm 21-09-1951 09-08-1972 23-03-1991 Retd 
7 K.N.Basavaraju Transferred on 
Toxicology 01-04-1949 | 29-11-1975 23-09-1991 Ws 
Excise 
Department 
8 L.Prakash Biology 15-05-1949 25-09-1974 02-12-1999 Promoted 
9 P.R.Jayaramu, Chemical 24-03-1952 27-07-1978 02-12-1999 Promoted 
10 | C.M.Mahadevaiah, Toxicology 13-10-1953 02-09-1978 02-12-1999 VRS 
11 Dhanarajachar Physics 05-11-1954 14-09-1978 02-12-1999 Promoted 
12 B.Nanjundappa Biology 13-02-1951 04-10-1978 02-12-1999 Promoted 
13 | D.Siddaramaiah Biology 03-05-1953 05-09-1981 02-12-1999 Promoted 
14 | K.T.Venkatesh, Toxicology 26-04-1949 29-06-1978 01-09-2003 Retd 





























































































































೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
1 2 3 4 5 6 7 
15 R.Rangegowda Toxicology 02-03-1951 30-08-1978 29-07-2005 Promoted 
16 Lakshminarayana Questioned 
20-06-1953 30-09-1974 06-01-2006 Promoted 
Document 
17 | S.K.Krishnaraju, Biology 01-06-1963 07-10-1985 16-06-2007 Promoted 
18 Dr.Malini (DR) Forensic 
12-05-1964 05-07-2007 05-07-2007 Retd 
Psychology 
19 | V.G.Nayak Toxicology 21-08-1959 11-11-1985 17-07-2008 Promoted 
20 B.S.Kadaramandalagi Toxicology 01-06-1961 14-10-1985 17-07-2008 Promoted 
21 S.N.Gaonkar Biology 15-05-1956 09-10-1985 17-07-2008 Promoted 
22 | B.Puttabasavaiah Physics 14-10-1954 07-10-1985 17-07-2008 Promoted 
23 S.A.lImam, Questioned . 
06-04-1954 04-09-1981 13-01-2012 Retired 
Document 
24 | P.Mallesh Chemical 12-05-1952 07-10-1985 13-01-2012 Retired 
25 | N.R.Nayak Toxicology 01-03-1957 08-10-1985 13-01-2012 Promoted 
26 Dr.Vinod Janardhan f 
Toxicology 22-07-1974 26-05-2015 26-05-2015 
Lakkapan (DR) 
27 Dr. Kumada Rani.M p 
Biology 07-08-1974 26-05-2015 26-05-2015 
(DR) (ST) 
28 Dr.Gowtham.M.D. | 
(DR) Toxicology 20-01-1977 26-05-2015 26-05-2015 
29 Mahadevaswamy .Y.H R 
Biology 27-06-1976 22-06-2015 22-06-2015 
(DR) (ST) 
ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು-ಎ). 
ANNEXURE-B 
Section Wise Provisional Gradation list of Asst. Director of FSL Units as on 31-12-2015. 
Date of 
Sl ತ Date of 3 | 
Name Date of Birth R Appointment/Promotion Remarks 
No Appointment . 
as Asst. Director 
Biology Section 
1 B.Raghavendra Rao, 24-06-1943 14-12-1964 12-06-1975 Promoted 
2 T.R.Kumari 24-05-1952 09-08-1972 23-03-1991 Promoted 
3 L.Prakash 15-05-1949 25-09-1974 02-12-1999 Promoted 
4 B.Nanjundappa(SC) 13-02-1951 04-10-1978 02-12-1999 Promoted 
5 D.Siddaramaiah 03-05-1953 05-09-1981 02-12-1999 Promoted 
6 S.K.Krisharaju, 01-06-1963 07-10-1985 16-06-2007 Promoted 
7 S.N.Gaonkar 15-05-1956 09-10-1985 17-07-2008 Promoted 
8 Dr. Kumada Rani.M (DR) (ST) 07-08-1974 26-05-2015 26-05-2015 
9 Mahadevaswamy .Y.H (DR) (ST) 27-06-1976 22-06-2015 22-06-2015 
Chemical Section 
10 | R.S.Inamdhar (DR) 06-06-1940 19-12-1968 19-12-1968 Retd 
11 | P.RJayaramu, 24-03-1952 27-07-1978 02-12-1999 Promoted 
12 | P.Mallesh 12-05-1952 07-10-1985 13-01-2012 Retired 
Fire Arm Section 
13 | S.G.Prabhakar 21-09-1951 09-08-1972 23-03-1991 Retd 
Forensic Psychology Section 
14 | Dr.Malini (DR) 12-05-1964 05-07-2007 05-07-2007 



























































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೭೯೧ 
si | Date of Pe 
No Name Date of Birth 110741 Appointment promotion Remarks 
as Asst. Director 
Physics Section 
15 | T.S. Kenchappa 06-02-1952 28-12-1974 09-11-1983 Promoted 
16 | Dhanarajachar 05-11-1954 14-09-1978 02-12-1999 Promoted 
17 | B.Puttabasavaiah 14-10-1954 07-10-1985 17-07-2008 Promoted 
Questioned Document 
18 | C.Ashwathappa 03-08-1946 03-10-1974 21-09-1989 Retd 
19 | Lakshminarayana 20-06-1953 30-09-1974 06-01-2006 Promoted 
20 | S.A.lImam, 06-04-1954 04-09-1981 13-01-2012 Retired 
Toxicology Section 
21 | K.N.Basavaraju 01-04-1949 29-11-1975 23-09-1991 Transferred on 
deputation to 
Excise 
Department 
22 | C.M.Mahadevaiah, 13-10-1953 02-09-1978 02-12-1999 VRS 
23 | K.T.Venkatesh, 26-04-1949 29-06-1978 01-09-2003 Retd 
24 | R.Rangegowda 02-03-1951 30-08-1978 29-07-2005 Promoted 
25 | V.G.Nayak 21-08-1959 11-11-1985 17-07-2008 Promoted 
26 | B.S.Kadaramandalagi 01-06-1961 14-10-1985 17-07-2008 Promoted 
27 | N.R.Nayak 01-03-1957 08-10-1985 13-01-2012 Promoted 
28 | DrVinod Janardhan Lakkapan (DR) | 22-07-1974 26-05-2015 26-05-2015 
29 | Dr.Gowtham.M.D. (DR) 20-01-1977 26-05-2015 26-05-2015 
ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು-ಎ). 
ANNEXURE-C 
Details of Vacancies upto 31-12-2015. 
Sl R 
No Date Vacancies due to place 
Biology Section 
1 21-11-1975 Creation of New post Vide HD 229 PEG 75 Bengaluru 
2 12-01-1994 Creation of New post Vide HD 13 PFS 1993 Mangaluru 
3 12-01-1994 Creation of New post Vide HD13 PFS1993 Davanagere 
4 08-09-1998 Promotion of B. Raghavendrarao 
5 02-12-1999 Promotion of T.R.Kumari 
6 12-03-2001 Creation of New Post Vide GO. No. HD 10 PFS 96 Belagavi 
7 12-03-2001 Creation of New Post Vide GO. No. HD 10 PFS 96 Kalaburagi 
8 14-05-2007 Promotion of L. Prakash 
9 14-05-2007 Promotion of B.Nanjundappa 
10 31-05-2007 Creation of New Post Vide GO. No. HD 103 POP 2004 Mysuru 
11 19-09-2007 Promotion of D.Siddaramaiah 
12 31-10-2008 Creation of New Post Vide GO. No. OE 28 PoSiLi 2008 Kalaburagi 
13 23-04-2014 Promotion of S.K.krishnaraju Mysuru 
14 23-04-2015 Promotion of S.N. Gaonkar Bengaluru 






























































































































































ಡಿಆರ್‌ಕೆ/ಸಮಾಪನೆ/ಸಿಆರ್‌/17/2015-16, ದಿನಾಂಕ: 24-08-2015. 


೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
Sl 
No Date Vacancies due to place 
Toxicology Section 
1 12-01-1994 Creation of New Post Vide HD 13 PFS 1993 Mangaluru 
2 12-01-1994 Creation of New Post Vide HD 13 PFS 1993 Davanagere 
3 07-08-2000 Creation of New Post Vide OE 42 POSILI 98 Bengaluru 
4 12-03-2001 Creation of New Post Vide GO. No. HD 10 PFS 96 Belagavi 
5 12-03-2001 Creation of New Post Vide GO. No. HD 10 PFS 96 Kalaburagi 
6 30-04-2007 Retirement of K.T. Venkatesh 
7 31-05-2007 Creation of New Post Vide Go.No HD 103 POP 2004 Mysuru 
8 31-10-2008 Creation of New Post Vide GO. No. OE 28 PoSiLi 2008 Gulbarga 
9 28-02-2011 Promotion of R.Rangegowda 
10 23-04-2015 Promotion of V.G.Nayak 
11 23-04-2014 Promotion of B.S.Kadaramandalagi 
12 23-09-2015 Promotion of N.R.Nayak 
Chemistry Section 
1 01-05-1982 Creation of New Post Vide GO. No. HD 7 /PEG/80(1) Bengaluru 
2 30-06-1998 Retirement of R.S. Inamdhar 
3 30-04-2008 Vol Retirement of Sri C.M.Mahadevaiah 
4 13-01-2012 Promotion of Sri P.R.Jayaram 
5. 31-05-2012 Retirement of Mallesh 
Question Document 
1. 01-05-1982 Creation of New post vide ಅ.೦. No. HD 7 /PEG/ 80(1) Bengaluru 
2. 31-08-2004 Retd of Sri Ashwathappa.C 
3. 13-01-2012 Promotion of Sri Lakshminarayana 
4. 30-04-2014 Retirement of Imam Bengaluru 
Physics Section 
1. 01-05-1982 Creation of New post vide ಅ.0೦. No HD 7 /PEG/ 80(1) Bengaluru 
2. 08-09-1998 Promotion of Sri T.S. Kenchappa 
3. 19-09-2007 Promotion of Sri Dhanarajachar 
4. 23-04-2014 Promotion of B.Puttabasavaiah Belagavi 
Fire Arms Section 
1; 23-08-1990 Creation of New post vide G.0.No HD 75/PEI /90 Bengaluru 
2. 30-09-2011 Retd of Sri S.G. Prabhakar 
PR. 153 ದೇವೆಂದ್ರಪ್ಪ ಕಟ್ಟಿಮನಿ 
50-10 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಬೆಂಗಳೂರು-18. 
ಸಂಖ್ಯೆ: ಜೆಆರ್‌ಬಿ:ಸಮಾಪನೆ:10:2015-16, ದಿನಾಂಕ: 25-01-2016. 
ವಿಷಯ ಅಖಿಲ ಕರ್ನಾಟಕ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ನಿ. ಕೋಲಾರ ಈ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಉಪ ನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಇವರ ಪತ್ರ ಸಂಖ್ಯೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೭೯೩ 





ಪ್ರಸ್ತಾವನೆ: 

ಅಖಿಲ ಕರ್ನಾಟಕ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟ ನಿ. ಕೋಲಾರ ಈ ಸಂಘವು ಸ್ಥಗಿತಗೊಂಡಿರುವುದಾಗಿ ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ರವರು ಉಲ್ಲೇಖ (1)ರಂತೆ ವರದಿ ಸಲ್ಲಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸುವಂತೆ ಶಿಫಾರಸ್ಸು 
ಮಾಡಿರುತ್ತಾರೆ. ಈ ಸಂಘದ ನೋಂದಣಿ ಸಂಖ್ಯೆಡಿಆರ್‌ಕೆ/ನೋಂದಣಿ/38465/2014-15 ದಿನಾಂಕ: 18-02-2015 ರಂದು ನೋಂದಣಿಯಾಗಿದ್ದು. 
ಸಂಘವು ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ ಮಾಡಿಕೊಂಡಿರುವುದು ಕಾನೂನುಬಾಹಿರವಾಗಿದ್ದು ಮತ್ತು ಸಂಘವು ಬೈಲಾ 
ಹಾಗೂ ಕಾಯ್ದೆ ರೀತ್ಯಾ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಮತ್ತು ಸಂಘವು ಬಾಗಿಲು ತೆರೆಯದೆ ಮುಚ್ಚಿದ್ದು, ಸಂಘವು ನೋಂದಣಿಯಾದ ದಿನಾಂಕದಿಂದ 
ಕಾರ್ಯಾರಂಭ ಮಾಡದೆ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಕೋಲಾರ , ರವರು ಸದರಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವಂತೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ 139 ಸಿಎಲ್‌ಎಂ 2010 
ದಿನಾಂಕ: 17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಡಿ. ಪಾಂಡುರಂಗ ಗರಗ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು ಅಖಿಲ ಕರ್ನಾಟಕ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ನಿ. ಕೋಲಾರ ಇದರ ಸಮಾಪನಾಧಿಕಾರಿಯಾಗಿ 
ಎಂ. ಜಗದೀಶ್‌, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಕೋಲಾರ ಜಿಲ್ಲೆ, ಕೋಲಾರ, ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ನೇಮಕಗೊಂಡ ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ನಿಯಮಾನುಸಾರ ಕೂಡಲೇ ಪ್ರಭಾರವನ್ನು ಪಡೆದುಕೊಳ್ಳತಕ್ಕದ್ದು ಸಂಘದ ಇತ್ತೀಚಿನ ಲೆಕ್ಕಪರಿಶೋಧನಾ 
ವರದಿಯನ್ವಯ ಆದ್ಯತಾ ಪಟ್ಟಿ ತಯಾರಿಸಿ ಅನುಮೋದನೆ ಪಡೆಯತಕ್ಕದ್ದು ಹಾಗೂ ಸಂಘದ ನೋಂದಣಿ ರದ್ಧತಿಗೆ ಸೂಕ್ತ ಕ್ರಮ ಕೈಗೊಂಡು ವರದಿ 
ಸಲ್ಲಿಸುವಂತೆ ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 25-01-2016 ರಂದು ನೀಡಲಾಗಿದೆ. 


PR. 154 ಡಿ.ಪಾಂಡುರಂಗ ಗರಗ್‌ 
50-10 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 


KARNATAKA POWER TRANSMISSION CORPORATION LIMITED 
Executive Engineer Ele, Major Works Division, Old BM Road, KPTCL, Ramanagara-562159 
PROJECT NOTIFICATION 
EEE/IMWD(R)/AEE-2/15-16/1412, DATED: 16-01-16. 


Karnataka Power Transmission Corporation Limited has under taken the work of Establishing 1» 8 MVA, 66/11kv Substation 
at Goduru in Maralavadi Hobali, Kanakapura Taluk, Ramanagara District and construction of 66kv SC line on DC tower from 66/11kv 
Maralavadi S/s to proposed 66/11kv Goduru substation in Kanakapura Taluk for a distance of 7.25 Kms. Particulars of scheme are 
here under: 


1) Name of the work: Establishing 1x 8 MVA, 66/11kV Substation at Goduru in Maralavadi Hobali, Kanakapura 
Taluk, Ramanagara District and construction of 66kv SC line on DC tower from 66/11kv 
maralavadi S/s to proposed 66/11kv Goduru substation in Kanakapura Taluk for a distance 


of 7.25 Kms. 
॥) Salient Feature: To provide reliable power supply to Goduru and surrounding areas. 
1) Area Line Passing through: The proposed line is passing through the Kanakapura Taluk, Maralavadi Village, 


Chikkamaralavadi village Sy No: 269, 166, 164, 163, 184, 237, 243, 242, 245, 249, 76, 75, 
77, 73, 74, 84, 85, 86, 94, 93, 92, 91, 90, 111, 110, 107, 109, Marasarahalli Village Sy 
No:88, 89, 90, 134, 133, 131, 144, 8, 128, 127 

Banavasi Sy No: 117, 177, 148, 147, 170, 171, 255, 90 Goduru Village Sy No: 69, 68, 67, 
54, 75, 53, 52, 37, 38, 39, 29, 28, 6, 7, 11, 12, 213, 97, 95, 96. 


IV) Approximate length line: 7.25 Kms 
V) Estimated cost: Rs. 656.39 Lakhs 
The KPTCL shall have and shall exercise all powers which the telegraph authorities possess the Indian telegraph Act 1885 (13) 
and Indian Electricity Act 2003 of section 164 for carrying of the above said scheme. Objection to the scheme if any shall be sent to the 
office of the Executive Engineer Ele, Major Works Division, KPTCL, Old BM Road, Ramanagara-562159 within 30 days from the date of 
publication of this notification for consideration by the KPTCL. 


PD. 21 Executive Engineer Ele, 
50-05 Major Works Division, KPTCL, 
Ramanagara-562159 


೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





KARNATAKA POWER TRANSMISSION CORPORATION LIMITED 
Executive Engineer Ele, Major Works Division, Old BM Road, KPTCL, Ramanagara-562159 
PROJECT NOTIFICATION 
EEE/IMWD(R)/AEE-2/15-16/1412, DATED: 16-01-16. 


Karnataka Power Transmission Corporation Limited has under taken the work of Establishing 1» 8 MVA, 66/11kv Substation 
at Bijjalli in Kodihalli Hobali, Kanakapura Taluk, Ramanagara District and construction of 66kv SC line on DC tower tap line from 


66kv Kodihalli - Hunasanahalli SC line to proposed 66/11kv Bijalli substation for a distance of 3.213 Kms. Particulars of scheme are 


here under: 

1. Name of the work: Establishing 1x 8 MVA, 66/11kv Substation at Bijjalli in Kodihalli Hobali, Kanakapura 
Taluk, Ramanagara District and construction of 66/ SC line on DC tower tap line from 
66/kv Kodihalli - Hunasanahalli SC line to proposed 66/11kv Bijjalli substation for a distance 
of 3.213 Kms. 

2. Salient Feature: To provide reliable power supply to Bijjalli and surrounding areas. 


3. Area Line Passing through: The proposed line is passing through the Kanakapura Taluk, Kodihalli Hobali, Kodihalli 
village Sy No: 84, 83, 82, 71, 70, 69, 444, Doddakabbahalli Village Sy No:9, 125, 122, 122, 
123, 9, Thattikuppi village Sy No: 63, 70, 72, 71, 75, 81, 79, 87, 86, 88, 89, 90, 28, 16, 17, 
18, 15, 14, 13, 9, 12, 10, Bijjalli Sy No: 71, 83. 
4. Approximate length line: 3.213 Kms 
Estimated cost: Rs. 525.19 Lakhs 
The KPTCL shall have and shall exercise all powers which the telegraph authorities possess the Indian telegraph Act 1885 (13) 
and Indian Electricity Act 2003 of section 164 for carving of the above said scheme. Objection to the scheme if any shall be sent to the 
office of the Executive Engineer Ele, Major Works Division, KPTCL, Old BM Road, Ramanagara-562159 within 30 days from the date of 
publication of this notification for consideration by the KPTCL. 
PD. 22 Executive Engineer Ele, 
5೦-05 Major Works Division, KPTCL, 
Ramanagara-562159 


KARNATAKA STATE ROAD TRANSPORT CORPORATION 
CENTRAL OFFICES: BENGALURU-560027 NOTIFICATION 
NO:KST/CO/ADM/SR/ 249 : 15-16 Dated: 16-02-2016. 


In exercise of the powers conferred by section - 45 of the Road Transport Corporation Act, 1950 (Central Act 64 of 1950) and 
with the previous sanction of the Government of Karnataka, the Karnataka State Road Transport Corporation hereby amends 
Regulation 3 (2) of the Karnataka State Road Transport Corporation (Cadre and Recruitment) Regulation 1982 as under. 


I. Title and commencement:- 


1) This regulation be called the Karnataka State Road Transport Corporation Regulation 1982 (Amendment) 2016. 
2) It shall come into force on the date of its publication on the Notice Board of KSRTC Central Offices, Bengaluru. 


I. Amendment to Schedule A of Regulation-3(2) 
In schedule ‘A’ of Regulation-3(2) under the Human Resources Department the following requirements shall be inserted. 
1A. Category: Principal Class-l Selection Grade. 
By transfer from among Class-| Selection Grade Officers. 


PD. 23 RAJENDER KUMAR KATARIA 1 ಗಿ.5., 
5೦-05 Managing Director. 
KSRTC Central Office, Bengaluru-560027 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 





ಮಾಹಿತಿಹಕ್ಕು ಅಧಿನಿಯಮ - 2005 ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಠಿಯಿಂದ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ 
ತ್ವರಿತವಾಗಿ ಮಾಹಿತಿ ಒದಗಿಸಲು ಈ ಕೆಳಕಂಡ ನೌಕರರುಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಮಾಹಿತಿ ಅಧಿಕಾರಿಯಾಗಿ ಮತ್ತು 


ಪುರಸಭಾ ಕಾರ್ಯಾಲಯ - ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆ 


ಅಧಿಸೂಚನೆ 


ನಂ. ಪು.ಚಿ::ಮಾ.ಹ.ವಿ:02/2012-13 ದಿನಾಂಕ: 27-11-2015. 


ಮೇಲ್ಮನವಿ ಪ್ರಾಧಿಕಾರ ನೇಮಿಸಲಾಗಿದೆ. 





ಕ್ರಸಂ. 


ಶಾಖೆ 


ನೌಕರರ ವಿವರ 


ಮೇಲ್ಮನವಿ ಪ್ರಾಧಿಕಾರ 





ಸಿಬ್ಬಂದಿ ಶಾಖೆ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಶ್ರೀಮತಿ ಕೆ.ಎನ್‌. ಕಲಾವತಿ 

ಪ್ರಥಮ ದರ್ಜೆ ಸಹಾಯಕ 

ಪುರಸಭೆ, ಚಿಕ್ಕನಾಯಕನಹಳ್ಳಿ 

ಸಹಾಯಕ ಮಾಹಿತಿ ಅಧಿಕಾರಿ 

ಶ್ರೀ ಎಂ.ಬಿ. ಜಯಶಂಕರಯ್ಯ ದ್ವಿತೀಯ ದರ್ಜೆ 
ಸಹಾಯಕ ಪುರಸಭೆ, ಚಿಕ್ಕನಾಯಕನಹಳ್ಳಿ. 


ಕ (4 


ಮುಖ್ಯಾಧಿಕಾರಿ ಪುರಸಭೆ 
ಚಿಕ್ಕನಾಯಕನಹಳ್ಳಿ 





ಆರೋಗ್ಯ ಶಾಖೆ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಶ್ರೀ ಹೆಚ್‌. ಚಂದ್ರಶೇಖರ್‌ 

ರಿಸರ ಅಭಿಯಂತರರು 

ರಸಭೆ, ಚಿಕ್ಕನಾಯಕನಹಳ್ಳಿ 

ಸಹಾಯಕ ಮಾಹಿತಿ ಅಧಿಕಾರಿ 

ಶ್ರೀ ಬಿ. ಜಯರಾಂ ಕಿರಿಯ ಆರೋಗ್ಯ ನಿರೀಕ್ಷಕರು 


ಡು 


ಪುರಸಭೆ, ಚಿಕ್ಕನಾಯಕನಹಳ್ಳಿ. 


4 ಭ್ರ ಭ್ರ ಛ( 


ಮುಖ್ಯಾಧಿಕಾರಿ ಪುರಸಭೆ 
ಚಿಕ್ಕನಾಯಕನಹಳ್ಳಿ 





ತಾಂತ್ರಿಕ ಶಾಖೆ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಶ್ರೀ ಮಹೇಶ್‌ಚಂದಗೌಡ ಕಿರಿಯ ಅಭಿಯಂತರರು 
ಪುರಸಭೆ, ಚಿಕ್ಕನಾಯಕನಹಳ್ಳಿ 

ಸಹಾಯಕ ಮಾಹಿತಿ ಅಧಿಕಾರಿ 

ಶ್ರೀ ಸಿ.ಕೆ. ಮಧುಸೂಧನ್‌ ಪ್ರಥಮ ದರ್ಜೆ 
ಸಹಾಯಕರು ಪುರಸಭೆ, ಚಿಕ್ಕನಾಯಕನಹಳ್ಳಿ. 


ಮುಖ್ಯಾಧಿಕಾರಿ ಪುರಸಭೆ 
ಚಿಕ್ಕನಾಯಕನಹಳ್ಳಿ 





ಎಸ್‌.ಜೆ.ಎಸ್‌.ಆರ್‌.ವೈ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮುಖ್ಯಾಧಿಕಾರಿ ಪುರಸಭೆ 











PD. 24 
50-05 








ಸಹಾಯಕ ಮಾಹಿತಿ ಅಧಿಕಾರಿ 
ಶ್ರೀ ಟಿ.ರವಿಕುಮಾರ್‌ ಪ್ರಥಮ ದರ್ಜೆ ಕಂದಾಯ 
ನಿರೀಕ್ಷಕರು ಪುರಸಭೆ, ಚಿಕ್ಕನಾಯಕನಹಳ್ಳಿ. 





ಶಾಖೆ ಮತ್ತು ಶೇಕಡ | ಶ್ರೀಮತಿ ಸಿ.ಬಿ. ಜಯಲಕ್ಷ್ಮಮ್ಮ ಸಮುದಾಯ ಚಿಕ್ಕನಾಯಕನಹಳ್ಳಿ 
24.10, ಶೇಕಡ ಸಂಘಟನಾಧಿಕಾರಿ ಪುರಸಭೆ, ಚಿಕ್ಕನಾಯಕನಹಳ್ಳಿ 
7.25%, ಶೇಕಡ 3% | ಸಹಾಯಕ ಮಾಹಿತಿ ಅಧಿಕಾರಿ 
ಹಾಗೂ ಶೇಕಡ 1% | ಶ್ರೀಮತಿ ಎಂ.ಲಕ್ಷ್ಮಮ್ಮ ಸಮುದಾಯ ಸಂಘಟಕರು, 
ರ ಯೋಜನೆಗಳು | ಪುರಸಭೆ, ಚಿಕ್ಕನಾಯಕನಹಳ್ಳಿ. 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಶ್ರೀ ಸಿ.ಕೆ. ಮಧುಸೂಧನ್‌ ಪ್ರಥಮ ದರ್ಜೆ 
ಸಹಾಯಕರು ಪುರಸಭೆ, ಚಿಕ್ಕನಾಯಕನಹಳ್ಳಿ ಮುಖ್ಯಾಧಿಕಾರಿ ಪುರಸಭೆ 
5 ಲೆಕ್ಕಪತ್ರ ಶಾಖೆ | ಸ ೫ ಚ 
ಸಹಾಯಕ ಮಾಹಿತಿ ಅಧಿಕಾರಿ ಚಿಕ್ಕನಾಯಕನಹಳ್ಳಿ 
ಶ್ರೀ ಹೆಚ್‌.ಆರ್‌. ನಾಗರಾಜು ದ್ವಿತೀಯ ದರ್ಜೆ 
ಸಹಾಯಕರು ಪುರಸಭೆ, ಚಿಕ್ಕನಾಯಕನಹಳ್ಳಿ. 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಶ್ರೀ ಹೆಚ್‌.ಕೆ. ಹನುಮಂತೇಗೌಡ ಕಂದಾಯ ಅಧಿಕಾರಿ 
ಪುರಸಭೆ, ಚಿಕ್ಕನಾಯಕನಹಳ್ಳಿ. ಮುಖ್ಯಾಧಿಕಾರಿ ಪುರಸಭೆ 
6 ಕಂದಾಯ ಶಾಖೆ ಈ ky 2 


ಚಿಕ್ಕನಾಯಕನಹಳ್ಳಿ 


ಪಿ.ಶಿವಪ್ರಸಾದ್‌ 
ಮುಖ್ಯಾಧಿಕಾರಿ, 


ಪುರಸಭೆ, ಚಿಕ್ಕನಾಯಕನಹಳ್ಳಿ. 





ಯಡ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 


ಸಂಖ್ಯೆ:119/ಅಸಿಪಿ(ಸಂ) 2016, ಬೆ೦ಗಳೂರು, ದಿನಾಂಕ: 30-01-2016. 


ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ಮೂಲಕ ಮೇಕ್‌ ಇನ್‌ ಕರ್ನಾಟಕಕ್ಕೆ ಒತ್ತು ನೀಡಿ, 
ಬಂಡವಾಳ ಹೂಡಿಕೆ ಮಾಡಲು ದೇಶ-ವಿದೇಶಗಳಿಂದ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಮಾನ್ಯ ಕರ್ನಾಟಕ ಸರ್ಕಾರವು ಇನ್ವೆಸ್ಟ್‌ ಕರ್ನಾಟಕ-2016 ಎಂಬ 
ಸಮಾವೇಶವನ್ನು ದಿನಾಂಕ: 03-02-2016 ರಿಂದ 05-02-2016 ರವರೆಗೆ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುತ್ತದೆ. ಈ ಸಮಾವೇಶಕ್ಕೆ ರಾಜ್ಯ ಮತ್ತು 
ಕೇಂದ್ರ ಸಚಿವರುಗಳೂ ಸೇರಿದಂತೆ ದೇಶವಿದೇಶಗಳಿಂದ ಬಂಡವಾಳ ಹೂಡಿಕೆಗಾಗಿ ಪ್ರತಿನಿಧಿಗಳು, ಗಣ್ಯಾತಿಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. 


ಈ ಎಲ್ಲಾ ಗಣ್ಯವಕ್ತಿಗಳ ಹಾಗೂ ಬಂಡವಾಳ ಹೂಡಿಕೆದಾರರಿಗೆ ಕೆಂಪೇಗೌಡ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಮಾವೇಶ ನಡೆಯುವ 
ಸ್ಥಳ ಹಾಗೂ ತಂಗುವ ಸ್ಥಳಗಳಿಗೆ ಸಂಚರಿಸುವ ಮಾರ್ಗಗಳಲ್ಲಿ ಉತ್ತಮ ಸಂಚಾರ ವ್ಯವಸ್ಥೆಯನ್ನು ಜಾರಿ ಮಾಡಲು, ಬೆಂಗಳೂರು ನಗರದ ಹೊರವರ್ತುಲ 
ರಸ್ತೆಯಿಂದ ನಗರದೊಳಗೆ ಎಲ್ಲಾ ರೀತಿಯ ಲಾಂಗ್‌ ಡಿಸ್ಬೆನ್ಸ್‌ ಕಾಂಟ್ಲಾಕ್‌ ಕ್ಯಾರೇಜ್‌ ಖಾಸಗಿ ಬಸ್‌ಗಳನ್ನು ಮತ್ತು ಆಲ್‌ ಇಂಡಿಯಾ ಪರ್ಮಿಟ್‌ ಬಸ್ಸುಗಳನ್ನು 


ಶಿ 


ಬೆಳಿಗ್ಗೆ 07.00 ಗಂಟೆಯಿಂದ ರಾತ್ರಿ 10.00 ಗಂಟೆಯವರೆಗೆ ನಿರ್ಬಂಧಿಸುವ ಅವಶ್ಯಕತೆ ಕಂಡುಬಂದಿರುತ್ತದೆ. 


ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರ ಪ್ರಕಾರ ನನಗೆ 
ಇರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌.ಎಸ್‌.ಮೇಘರಿಖ್‌ ಐಪಿಎಸ್‌, ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ಆದ ನಾನು ಇನ್ವೆಸ್ಟ್‌ 
ಕರ್ನಾಟಕ-2016 ಸಮಾವೇಶದ ಪ್ರಯುಕ್ತ ಸುಗಮ ಸಂಚಾರದ ದೃಷ್ಟಿಯಿಂದ ಈ ಕೆಳಕಂಡಂತೆ ತಾತ್ಕಾಲಿಕವಾಗಿ ಸಂಚಾರವನ್ನು ನಿರ್ಬಂಧಿಸಿ 
ಆದೇಶಿಸಿರುತ್ತೇನೆ. 


“ಅನ್ವೆಸ್ಟ್‌ ಕರ್ನಾಟಕ-2016 ಸಮಾವೇಶದ ಪ್ರಯುಕ್ತ ದಿನಾಂಕ: 01-02-2016 ರಿಂದ 05-02-2016 ರವರೆಗೆ ತಾತ್ಕಾಲಿಕವಾಗಿ ಎಲ್ಲಾ 
ಖಾಸಗಿ ಲಾಂಗ್‌ ಡಿಸ್ಪನ್ಸ್‌ ಕಾಂಟ್ರ್ಯಾಕ್ಟ್‌ ಕ್ಯಾರೇಜ್‌ ಬಸ್‌ಗಳನ್ನು ಮತ್ತು ಆಲ್‌ ಇಂಡಿಯಾ ಪರ್ಮಿಟ್‌ ಬಸ್ಸುಗಳನ್ನು ಬೆಂಗಳೂರು ನಗರದ ಹೊರವರ್ತುಲ 
ರಸ್ತೆಯಿಂದ ನಗರದೊಳಗೆ ಬೆಳಿಗ್ಗೆ 7.00 ಗಂಟೆಯಿಂದ ರಾತ್ರಿ 10.00 ಗಂಟೆಯವರೆಗೆ ಪ್ರವೇಶಿಸದಂತೆ ನಿರ್ಬಂಧಿಸಲಾಗಿದೆ”. 


ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 30-01-2016 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಹೊರಡಿಸಿರುತ್ತೇನೆ. 


PR. 128 ಎನ್‌.ಎಸ್‌. ಮೇಘರಿಖ್‌, 
ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ. 


ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 
ಕಡತ ಸಂಖ್ಯೆ :ಎಲ್‌ಎನ್‌ಡಿ(ಎನ್‌.ಎ)ಸಿಆರ್‌/67/13-14 ದಿನಾ೦ಕ:30-4-2015. 
ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969ರ ನಿಯಮ 28(ಎ)(1 ಪ್ರಕರಣದ ಮೇರೆಗಿನ ಘೋಷಣೆ 
-: ಪ್ರಕಟಣೆ :- 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನನ್ನು ಪಥ ಬದಲಾವಣೆ ಮಾಡಲು ಮಂಜೂರು ಮಾಡುವ ಬಗ್ಗೆ. 


1). ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಯಲಹಂಕ ಹೋಬಳಿ, ಚೊಕ್ಕನಹಳ್ಳಿ ಗ್ರಾಮದ ಸ.ನಂ.32/ ರಲ್ಲಿ 0-03 ಗುಂಟೆ, 32/2 ರಲ್ಲಿ 0-04 
ಗುಂಟೆ, 32/ ರಲ್ಲಿ 0-0.08 ಗುಂಟೆ, 32/4 ರಲ್ಲಿ 0-04 ಗುಂಟೆ, 42/2 ರಲ್ಲಿ 0-04 ಗುಂಟೆ, 43/ ರಲ್ಲಿ 0-01 ಗುಂಟೆ, 43/2 ರಲ್ಲಿ 
0-04 ಗುಂಟೆ ಒಟ್ಟು 0-20.08 ಗುಂಟೆ ಬಂಡಿದಾರಿ ಬಗ್ಗೆ ಹಾಗೂ ಸ.ನಂ.35 ರಲ್ಲಿ 0-04 ಗುಂಟೆ ಸ.ನಂ.38 ರಲ್ಲಿ 0-02 ಗುಂಟೆ, 
39 ರಲ್ಲಿ 0-01 ಗುಂಟೆ, 46 ರಲ್ಲಿ 0-09 ಗುಂಟೆ 47 ರಲ್ಲಿ 0-05 ಗುಂಟೆ, 49 ರಲ್ಲಿ 0-06 ಗುಂಟೆ ಒಟ್ಟು 0-27 ಗುಂಟೆ ಸೀಳುಹಳ್ಳಿ, 
ಸ.ನಂ.45/ & 45/2 ರಲ್ಲಿ 0-10 ಗುಂಟೆ ಕೊರಕಲು ಇರುವ "ಎ' ಖರಾಬು ಜಮೀನು ಒಟ್ಟು 1-17.08 ಎ-ಗುಂಟೆ, ಅರ್ಜಿದಾರರ 
ಹಿಡುವಳಿ 0-01.08 ಗುಂಟೆ ಒಟ್ಟು 1-19 ಎ-ಗುಂಟೆ ಜಮೀನು ತನ್ನ ಲಕ್ಷಣ ಕಳೆದುಕೊಂಡಿರುವುದರಿಂದ, ಸದರಿ ಭಾಗದಲ್ಲಿ ಅಥವಾ ಅದರ 
ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳ ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 


2) ಸಾರ್ವಜನಿಕ ಹಕ್ಕಿನ ಜೊತೆಗೆ ಸದರಿ ಜಮೀನಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿ೦ದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ 
ತನ್ನ ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೭೯೭ 





ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು 
ಜಿಲ್ಲೆಯ ಡೆಪ್ಯೂಟಿ ಕಮೀಷನವರಿಗೆ ಅಥವಾ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು 
ಮತ್ತು ಕ್ಲೇಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರು ಅಥವಾ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ 



































ಪರಿಶೀಲಿಸತಕ್ಕದ್ದು. 
-: ಅನುಸೂಚಿ :- 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮಗಳು ಬೆಳ್ಳಹಳ್ಳಿ ಮತ್ತು ಕಣ್ಣೂರು (ಕೆ.ಆರ್‌.ಪುರ ತಾಲ್ಲೂಕು) 
ತಾಲ್ಲೂಕುಗಳು ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು 
ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ. 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಸರ್ಕಾರಿ ಕಾಲುವೆ 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 1-19 ಗುಂಟೆ. 
ಮೇರೆ ಪೂರ್ವ : ನಗರೇಶ್ವರ ನಾಗೇನಹಳ್ಳಿ ಗಡಿ (ಕೆ.ಆರ್‌.ಪುರ) 
ಪಶ್ಚಿಮಕ್ಕೆ : ಸ.ನಂ.33, 34, 51, 52, 53, 55, 56ರ ಬಾಬ್ತು. 
ಉತ್ತರಕ್ಕೆ : ಕಣ್ಣೂರು ಗ್ರಾಮದ ಗಡಿ ಮತ್ತು ಸ.ನಂ.32/ರ ಉಳಿಕೆ. 
ದಕ್ಷಿಣಕ್ಕೆ : ನಗರೇಶ್ವರ ನಾಗೇನಹಳ್ಳಿ ಗಡಿ (ಕೆ.ಆರ್‌.ಪುರ ತಾಲ್ಲೂಕು). 
ಸಾರ್ವಜನಿಕ ರಸ್ತೆ/ಬೀದಿ/ಗಲ್ಲಿ/ದಾರಿ ಅಥವಾ ಅದರ ಭಾಗ ನಗರೇಶ್ವರ ನಾಗೇನಹಳ್ಳಿ ಗಡಿ ಮತ್ತು ಕಣ್ಣೂರು ಗ್ರಾಮದ ಗಡಿ. 
PR. 136 ತಹಶೀಲ್ದಾರ್‌, 
sc. 10 ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, 


ಯಲಹಂಕ, ಬೆ೦ಗಳೂರು. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಣ 485 ಹೊಸಿಪ 2015, ಬೆಂಗಳೂರು ದಿನಾಂಕ: 28-01-2016. 


ಸಮಸಂಖ್ಯೆಯ ಸರ್ಕಾರದ ಅಧಿಸೂಚನೆ ದಿನಾಂಕ; 18-11-2015 ರಲ್ಲಿ ಕೆ.ಎಸ್‌.ಆರ್‌.ಪಿ. ಡೆಪ್ಯೂಟಿ ಕಮಾಂಡೆಂಟ್‌ರವರುಗಳ ವೃಂದದಲ್ಲಿ 
ದಿನಾಂಕ: 31-12-2014 ಕ್ಕೆ ಅಂತ್ಯಗೊಂಡಂತೆ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ ಈ ಕುರಿತಂತೆ ಯಾವುದಾದರೂ ಆಕ್ಷೇಪಣೆ ಸಲಹೆಗಳೇನಾದರೂ 
ಇದ್ದಲ್ಲಿ, ಅವುಗಳನ್ನು ಲಿಖಿತವಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ ವಿಧಾನಸೌಧ. ಬೆಂಗಳೂರು-560001. ರವರಿಗೆ ಈ 
ಅಧಿಸೂಚನೆ ಪ್ರಕಟವಾದ 30 ದಿನಗಳೊಳಗೆ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ಸದರಿ ಅವಧಿಯಲ್ಲಿ ಈ ಸಂಬಂಧ ಯಾವುದೇ ಸಲಹೆ/ಆಕ್ಷೇಪಣೆಗಳನ್ನು 

ಸರ್ಕಾರದಲ್ಲಿ ಸ್ವೀಕರಿಸಿರುವುದಿಲ್ಲ. ಆದ್ದರಿಂದ, ಸದರಿ ವೃಂದದ ಅಂತಿಮಗೊಳಿಸಿದ ಜೇಷ್ಠತಾ ಪಟ್ಟಿಯನ್ನು ಅನುಬಂಧಕ್ಕೆ ಲಗತ್ತಿಸಿದಂತೆ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 


ದಿನಾಂಕ: 31.12.2014ಕ್ಕೆ ಇದ್ದಂತೆ ಕೆ.ಎಸ್‌.ಆರ್‌.ಪಿ ಡೆಪ್ಯೂಟಿ ಕಮಾಂಡೆಂಟ್‌ ರವರುಗಳ ಅಂತಿಮ ಜ್ಯೇಷ್ಠತಾ ಪಟ್ಟಿ 




















ಕ ಡೆಪ್ಯೂಟಿ ಕಮಾಂಡೆಂಟ್‌ 
ಚ ಅಧಿಕಾರಿಗಳ ಹೆಸರು ಶ್ರೀಯುತರು ಜನ್ಮ ದಿನಾಂಕ ಹುದ್ದೆಗೆ ಮುಂಬಡ್ತಿ ಅರ್ಹತಾ ದಿನಾಂಕ ಷರಾ 
ಐ ಹೊಂದಿದ ದಿನಾಂಕ 

1 ಜಿ.ಬಿ.ಪರಮೇಶ್ವರಪ್ಪ 28.01.1955 23.05.2012 23.05.2012 ನಿವೃತ್ತ 
2. ಎ.ಎ.ಜಿರಾಳ್‌ 05.06.1955 23.05.2012 23.05.2012 ನಿವೃತ್ತ 
3. ಎನ್‌.ಜಗದೀಶ್‌ 02.04.1959 23.05.2012 23.05.2012 ಎ 
4. ಎ.ಹೆಚ್‌.ಶಂಕರ್‌ 02.08.1955 23.05.2012 23.05.2012 ನಿವೃತ್ತ 
5. ಕೆ.ಎಸ್‌.ಸುದರ್ಶನ್‌ 06.10.1955 23.05.2012 23.05.2012 ನಿವೃತ್ತ 
6. ಬಿ. ರಾಮಮೂರ್ತಿ 04.09.1953 23.05.2012 23.05.2012 ನಿವೃತ್ತ 


























೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 






























































ಇಡ ಡೆಪ್ಯೂಟಿ ಕಮಾಂಡೆಂಟ್‌ 
ಡ್‌್‌ ಅಧಿಕಾರಿಗಳ ಹೆಸರು ಶ್ರೀಯುತರು ಜನ್ಮ ದಿನಾಂಕ ಹುದ್ದೆಗೆ ಮುಂಬಡ್ತಿ ಅರ್ಹತಾ ದಿನಾಂಕ ಷರಾ 
ಹೊಂದಿದ ದಿನಾಂಕ 

7. ಬಿ.ಸಿ.ಕಲ್ಲಪ್ಪ 29.05.1958 23.05.2012 23.05.2012 ಹ 
8. ಟಿ.ಕೆ. ರಾಜಣ್ಣ 08.08.1957 17.05.2013 17.05.2013 
9. ಆರ್‌.ಜನಾರ್ಧನ 06.04.1975 30.09.2013 30.09.2013 ಜೇ 
10. ರಾಮದಾಸ್‌ ನಾಯ್ಕ 01.06.1956 30.09.2013 30.09.2013 ಜಿ 
ll. ಶಿವಕುಮಾರ್‌ 26.06.1954 30.09.2013 30.09.2013 ನಿವೃತ್ತ 
12. ನಿಂಗಪ್ಪ 18.10.1954 30.09.2013 30.09.2013 ನಿವೃತ್ತ 
13. ರಾಮಕೃಷ್ಣ 26.03.1975 30.09.2013 30.09.2013 3 
14. ಬಿ.ಎಂ.ಪ್ರಸಾದ್‌ 19.06.1971 30.09.2013 30.09.2013 ಜಿ 
15. ಕೆ.ಎಸ್‌. ರಘುನಾಥ್‌ 05.05.1976 18.10.2014 18.10.2014 

16. ಹೊನ್ನೇಗೌಡ 13.11.1955 18.10.2014 18.10.2014 

17. ಸಿ.ಎನ್‌.ಅಪ್ಪಯ್ಯ 16.6.1956 18.10.2014 18.10.2014 

PR. 137 ದೇವೆಂದ್ರಪ್ಪ ಕಟ್ಟಿಮನಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 


Office of the Commissioner of Commercial Taxes (Karnataka), Vanijya 1101106 Karyalaya, 
Gandhinagar, Kalidasa Road, Bengaluru-560009. 


PROCEEDINGS OF THE COMMISSIONER OF COMMERCIAL TAXES, 
(KARNATAKA), BENGALURU-CLARIFICATION UNDER SECTION 59(4) OF THE KARNATAKA 
VALUE ADDED TAX ACT 2003, 

No:CLR.CR.73/2015-16, Bengaluru 560 009. 

PRESENT: RITVIK PANDEY, LA.S. 


Commissioner of Commercial Taxes. (Karnataka) Bengaluru. 


SUB: KVAT Act, 2003-Clarification regarding rate of tax on Cleaning Cards. 


REF: Application received on 12-08-2015 of M/s A-ID Systems (1) Pvt Ltd, No.444, 
KRS Road, Metagalli, Mysuru-570 016 TIN : 29620025085. 


In the application cited above of MIS A-ID Systems (1) Pvt Ltd., No.444, KRS Road, Metagalli Mysuru-570 016, 
TIN: 29620025085, has sought clarification regarding rate of tax on cleaning cards. 


2. Section 59(4) of the Kamataka Value Added Tax Act, 2003 (herein afterwards called 'Act') empowers the Commissioner of 
Commercial Taxes to clarify the rate of tax payable under the Act, if he considers it necessary or expedient so to do, for the purpose of 
maintaining uniformity in the work of assessments and collection of revenue. It is examined and found that the clarification requested by 
the petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 


3. The applicant has sought clarification on rate of tax on ‘cleaning cards’, which are used for cleaning the printer head and card 
carrying roller and tray. It is noticed that these cleaning cards are classified under sub heading 3926.90.99 of Central Excise Tariff Act, 
1985. As these goods are not notified under any of the Notifications, Cleaning cards are to be classified as goods liable to tax at 14.5% 


under section 4(1)(0)(1) of KVAT Act, 2003 w.e.{.1.8.2012. 


4. The matter is examined and clarification issued as under. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೯೯ 





CLARIFICATION NO.CR. 73/2015-16 DATED 29-12-2015 
It is clarified that, "cleaning cards” are liable to tax at 14.5% under section 4(1 )(0 iii) of KVAT Act, 2003 w.e.f. 01.08.2012 and 


onwards. 
PR. 138 RITVIK PANDEY 
SC. 25 Commissioner of Commercial Taxes, 


Karnataka, Bengaluru. 


Office of the Commissioner of Commercial Taxes (Karnataka), Vanijya Therige Karyalaya, 
Gandhinagar, Kalidasa Road, Bengaluru-560009. 

PROCEEDINGS OF THE COMMISSIONER OF COMMERCIAL TAXES, 
(KARNATAKA), BENGALURU-CLARIFICATION UNDER SECTION 59(4) OF THE KARNATAKA 
VALUE ADDED TAX ACT 2003, 

No:CLR.CR.86/2015-16, Bengaluru 560 009. 

PRESENT: RITVIK PANDEY, I.A.S. 
Commissioner of Commercial Taxes. 
(Karnataka) Bengaluru. 

SUB : KVAT Act, 2003-Clarification under Section 59(4) regarding rate of tax applicable on 
“Roto Gravure Cylinders of M S Pipes”- reg. 

REF: Application dated:25-08-2015 M/s Sri Shakti Gravures, Unit No. C-5, KSSIDC Industrial 
Estate, Opp. Rail Wheel Factory, Yelahanka, Bengaluru - 560 064 (TIN: 29580795384). 

In the application cited above of Mis. Sri Shakti Gravures, Unit No. C-5, KSSIDC Industrial Estate, Opp. Rail Wheel Factory, 
Yelahanka, Bengaluru - 560 064 (TIN: 29580795384) has sought clarification regarding the rate of tax applicable on "Roto Gravure 
Cylinders of M S Pipes." 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do, for the purpose of maintaining uniformity in the work 
of assessments and collection of revenue. It is examined and found that the clarification requested by the petitioner is within the scope 


of the aforesaid provision and it is necessary that the clarification be issued for the purpose of maintaining uniformity in the work of 


assessments and collection of revenue. 


3. The applicant has stated that these "Roto Gravure Cylinders of M.S. Pipes" are used in printing industries and fall under Excise 
Tariff Sub-Heading 8442.50.10. As this commodity is not notified for reduced rate of tax, "Roto Gravure Cylinders of M.S. Pipes" are 
taxable at 14.5% under Section 4(1)(0)(11) of the KVAT Act, 2003.. 


4. Hence the following clarification is issued. 


CLARIFICATION NO.CLR. 86/15-16, DATED 29-12-2015 


It is clarified that, “Roto Gravure Cylinders of M.S. Pipes” are taxable at 14.5% under Section 4(1)(0)(॥1) of the KVAT Act, 2003 


w.e.f. 01-08-2012 and onwards. 
PR. 139 RITVIK PANDEY 
SC. 25 Commissioner of Commercial Taxes, 
Karnataka, Bengaluru. 


ಕಂದಾಯ ಸಚಿವಾಲಯ 


ಅಧಿಸೂಚನೆ - ನಮೂನೆ 27 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 68(1) ಮತ್ತು ನಿಯಮ 94 ರನ್ವಯ ಘೋಷಣೆ 
ಸಂಖ್ಯೆ: ಆರ್‌ಡಿ 62 ಎಲ್‌ಜಿಎಂ 2015, ಬೆ೦ಗಳೂರು ದಿನಾಂಕ: 14-01-2016. 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ 66/1 ಕೆ.ವಿ. ವಿದ್ಯುತ್‌ ಉಪ ಕೇಂದ್ರ ಸ್ಥಾಪಿಸಲು. 


೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಕಲಂ 68ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ "ಬಿ' ಖರಾಬು, ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು “ಬಿ' ಖರಾಬು 
ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ 


“ಬಿ' ಖರಾಬು ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಅನ್ಯಥಾ ಭಾದಿತನಾಗುವ/ಪ್ರತಿಕೂಲ ಪರಿಣಾಮಕ್ಕೆ 
ಒಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊರಡಿಸಿದ ತೊಂಭತ್ತು (90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತಮ್ಮ 
ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯು ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅ೦ತಹ ಹಿತಾಸಕ್ತಿ ಅಥವಾ ಹಕ್ಕಿನ ನಷ್ಟ ಪರಿಹಾರಕ್ಕೆ ಕ್ಲೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ 
ತಿಳಿಸತಕ್ಕದ್ದು ಮತ್ತು ಸದರಿ ಮುಕ್ತ ಆಕ್ಷೇಪಣೆಗಳನ್ನು ಮತ್ತು ಹಕ್ಕುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ 
ಪರಿಶೀಲಿಸತಕ್ಕದ್ದು. 









































ಅನುಸೂಚಿ 
“ಬಿ' ಖರಾಬು ಇರುವ ಗ್ರಾಮ ತುಂಬನೆರಳೆ 
ತಾಲ್ಲೂಕು ನಂಜನಗೂಡು 
ಜಿಲ್ಲೆ ಮೈಸೂರು 
“ಬಿ' ಖರಾಬು ಮೊದಲಾದುದರ ಭಾಗ ಅಥವಾ ಭಾಗಗಳ ಭಾಗದ ಸರ್ವೆ ನಂ: 10, ಬಿ.ಖರಾಬು 152 1-16 ಎಕರೆ 
ವರ್ಣನೆ ಮತ್ತು ವಿಸ್ತೀರ್ಣ 
ಮೇರೆ 
ಪೂರ್ವ ಓಣಿ 
ಪಶ್ಚಿಮ ಸರ್ವೆ ನಂ. 153 
ಉತ್ತರ ಸರ್ವೆ ನಂ; 149,150 
ದಕ್ಷಿಣ ಸರ್ವೆ ನಂ: 155 
PR. 140 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50. 20 ಉದಯ ಆರ್‌. ನಾಯಕ್‌ 


ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ಭೂ.ಮ.-2). 
ವಾಣಿಜ್ಯ ತೆರಿಗೆ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರವರ ಕಛೇರಿ, ವಾಣಿಜ್ಯ ತೆರಿಗೆ ಕಾರ್ಯಾಲಯ, ಗಾಂಧಿನಗರ, ಬೆಂಗಳೂರು 
ಅಧಿಸೂಚನೆ 
ಸಂ. ಇಆ.1/ಸಿಆರ್‌-23/2015-16, ಬೆ೦ಗಳೂರು, ದಿನಾಂಕ: 20/01/2016. 
2003ರ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ (2004ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 32)ದ ಪ್ರಕರಣ 62ರ (5)ನೇ ಉಪ-ಪ್ರಕರಣದ 
ಪರಂತುಕದ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತಕ್ಷಣವೇ ಜಾರಿಗೆ ಬರುವಂತೆ ಸದರಿ ಅಧಿನಿಯಮದಡಿ ಹೊರಡಿಸಲಾದ ಆದೇಶ ಅಥವಾ 


ನಡಾವಳಿಗಳಿಂದ ಬಾಧಿತರಾದ ಯಾವುದೇ ವ್ಯಕ್ತಿಯು ಮೇಲ್ಮನವಿಯನ್ನು ವಿದ್ಯುನ್ಮಾನ ವಿಧಾನದಲ್ಲಿ ಜಾಲತಾಣದ ಗಃp://vat.kar.nic.in ರ ಮೂಲಕ 
ಸದರಿ ಜಾಲತಾಣದ “೧೦0೦೧5 & 11610” ರಲ್ಲಿ ಲಭ್ಯವಿರುವ ಬಳಕೆದಾರರ ಕೈಪಿಡಿಯಲ್ಲಿಯ ಸೂಚನೆಗಳನ್ವಯ ಸಲ್ಲಿಸತಕ್ಕದ್ದು. 


ರಿತ್ವಿಕ್‌ ಪಾಂಡೆ 
PR. 222 ವಾಣಿಜ್ಯ ತೆರಿಗೆಗಳ ಆಯುಕ್ತರು, 
50. 100 (ಕರ್ನಾಟಕ) ಬೆ೦ಗಳೂರು. 


ಜಿಲ್ಲಾಧಿಕಾರಿಗಳ ಕಛೇರಿ, ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ತಿದ್ದುಪಡಿ 
ಸಂ : ಗಭೂಳ/ಉನಿಚಿ/ಕೃಸುವ/ಅಧಿಸೂಚನೆ-5/15-16, ದಿನಾಂಕ: 25/02/2016. 


ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಕಲ್ಲು ಪುಡಿ ಮಾಡುವ ಘಟಕಗಳನ್ನು ಸುರಕ್ಷತಾ ವಲಯಗಳೆಂದು ದಿನಾಂಕ 11-09-2014 ರಂದು ಕರ್ನಾಟಕ 
ರಾಜ್ಯ ಪತ್ರದ ಭಾಗ-3 ರ ಪುಟ ಸಂಖ್ಯೆ : 1821 ರಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಕಲ್ಲು ಪುಡಿ ಮಾಡುವ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೦೧ 





ಘಟಕಗಳ ಪಟ್ಟಿಯಲ್ಲಿ ಚಿತ್ರದುರ್ಗ ತಾಲ್ಲೂಕಿನ ಕ್ರಸಂ. 1 ರ ಕ್ರಷರ್‌ ಘಟಕದ ಸರ್ವೆ ಸಂಖ್ಯೆಯನ್ನು 33/ಪಿ2 ರ ಬದಲಾಗಿ 47 ಮತ್ತು 53 ಎಂದು ಹಾಗೂ 


ರ 
ಹೊಳಲ್ಕೆರೆ ತಾಲ್ಲೂಕು ಕ್ರಷರ್‌ ಘಟಕಗಳ ಪಟ್ಟಿಯಲ್ಲಿ ಕ್ರಸಂ. 1 ರ ಸರ್ವೆ ಸಂಖ್ಯೆಯನ್ನು 28ರ ಬದಲಾಗಿ 28 ಮತ್ತು 13 ಎಂದು ಓದಿಕೊಳ್ಳತಕ್ಕದ್ದು. 


w 


ವಿವರಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನೀಡಿದೆ. 





ಕಮ ಅರ್ಜಿ ಸಲ್ಲಿಸಲಾದ ಪ್ರಸ್ತಾಪಿಸಿದ ವಿಸ್ತೀರ್ಣ 
ಅರ್ಜಿದಾರರ ಹೆಸರು ಮತ್ತು ವಿಳಾಸ | ಸರ್ವೆ ಸಂಖ್ಯೆ ಡೆ 
ಸಂಖ್ಯೆ 3. ಪ್ರದೇಶ (ಎಕರೆಗಳಲ್ಲಿ) 


ಚಿತ್ರದುರ್ಗ ತಾಲ್ಲೂಕು 





1 | ಶ್ರೀ ಜಿ. ಚಂದ್ರಪ್ಪ ಬಿನ್‌ ಕಳಸಿ ಗಿಡ್ಡಪ್ಪ 


ಡಿವಿ 


ಶ್ರೀ ಸಿದ್ದರಾಮನ ಸರ್ಕಲ್‌ ಹತ್ತಿರ, ಜಗದಾಳಿಷರ 47 ಮತ್ತು 53 2 
ಬುರಜನಹಟ್ಟಿ, ಚಿತ್ರದುರ್ಗ 





ಹೊಳಲ್ಕೆರೆ ತಾಲ್ಲೂಕು 





2 ಶ್ರೀ ಪಿ. ಸುಬ್ರಮಣಿ ಬಿನ್‌ ಪೊನ್ನಸ್ವಾಮಿ, 
ಕಸ್ತೂರಿಬಾಯಿ ಗ್ರಾಮ, ಮಾರಾಪುರ 28 ಮತ್ತು 13 1-20 
ದೊಡ್ಡಹಬ್ಬಿಗೆರೆ ಅಂಚೆ, ಚನ್ನಗಿರಿ ತಾಲ್ಲೂಕು 























ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
PR. 209 ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ 
ನಿಯಂತ್ರಣ ಸಮಿತಿ, ಚಿತ್ರದುರ್ಗ. 


ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ.1; ಆಲಿ ಆಸ್ಕರ್‌ ರಸ್ತೆ. 
ಬೆಂಗಳೂರು - 52 ಇವರ ನ್ಯಾಯಾಲಯ, 


ದಾವಾ ಸಂಖ್ಯೆ: ಆರ್‌ಸಿಎಸ್‌/ಡಿ-4/ಡಿಐಎಸ್‌/ಸೌಹಾರ್ದ/1034/2015-16. 








ವಾದಿ ಪ್ರತಿವಾದಿಗಳು 
ಶ್ರೀ ವೈ. ಕುಮಾರ್‌, SRI EKANATH @ EN DHAGE. 
ವಿಶೇಷಾಧಿಕಾರಿ, ಸೆವೆನ್‌ ಹಿಲ್ಸ್‌ ವಿವಿದ್ದೋದ್ದೇಶ S/o Namadev Dhage, 


ಸೌಹಾರ್ದ ಕೋ-ಆಪರೇಟೀವ್‌ ನಿ., 
ನಂ. 385/1, ಮಾರುತಿ ಬಡಾವಣೆ, 


Kannala village, 


Nagatana Hobli, 


ಮಾಲೂರು ಟೌನ್‌, ಕೋಲಾರ ಜೆಲ್ಲೆ Bijapur Taluk, 
Bijapur District. 

ವಿಳಾಸ 

ಶ್ರೀ ವೈ. ಕುಮಾರ್‌, 


ಉಪ ಪ್ರಧಾನ ವ್ಯವಸ್ಥಾಪಕರು, 

ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ 
ನಿಯಮಿತ, ನಿರ್ಮಾಣ ಭವನ, ಡಾ: ರಾಜ್‌ ಕುಮಾರ್‌ 
ರಸ್ತೆ, 1ನೇ ಬ್ಲಾಕ್‌, ರಾಜಾಜಿನಗರ, ಬೆಂಗಳೂರು-10. 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯ ನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿದ್ದು, ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ವಾದಿ ಸಹಕಾರಿಯ 
ಹೆಸರಿನಲ್ಲಿ ಹೊರಡಿಸಲು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯ ಅಡಳಿತ ಮಂಡಳಿಯನ್ನು 
ರದ್ದುಗೊಳಿಸಿದ್ದು, ಪ್ರತಿವಾದಿಯು ರದ್ದುಗೊಳಿಸಿದ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ 
ಷೆಡ್ಯೂಲ್‌ ಸ್ವತ್ತನ್ನು ಖರೀಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ ಸ್ವತ್ತನ್ನು ಪ್ರತಿವಾದಿಯು ಪರಭಾರೆ 
ಮಾಡುವ ಸಾಧ್ಯತೆ ಇರುವ ಕಾರಣ ವಿಶೇಷಾಧಿಕಾರಿಗಳು ಸಹಕಾರಿಯ ಸ್ವತ್ತನ್ನು ಕಾಪಾಡಲು ಷೆಡ್ಯೂಲ್‌ ಸ್ವತ್ತನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು 
ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯೂಲ್‌ ಸ್ವತ್ತನ್ನು ಪ್ರತಿವಾದಿಯು ಪರಭಾರೆ ಮಾಡಿದ್ದಲ್ಲಿ 
ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ 
ತೀರ್ಪು ಪೂರ್ವ ಜಫ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. ಅಲ್ಲದೇ, ಪ್ರತಿವಾದಿಯು ಅರ್ಜಿದಾರರಿಗೆ ಲಿಖಿತರೂಪದಲ್ಲಿ ಚರಾಸ್ತಿಗಳನ್ನು 
ಜಫ್ತಿಮಾಡಿಕೊಳ್ಳಲು ತಿಳಿಸಿರುತ್ತಾರೆ. 














೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ಪ್ರತಿವಾದಿಯು ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ 
ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ 
ಕಾಯ್ದೆ ಕಲಂ 44 ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್‌ ಹೊರಡಿಸಲಾಗಿದೆ. 


ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಫ್ತಿ ಆದೇಶದ ನೋಟೀಸ್‌ 

ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಮುಂದೆ ನಮೂದಿಸಿರುವ ಷೆಡ್ಯೂಲ್‌ ಸ್ಪತ್ತನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 (1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಫ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ 
ಪ್ರತಿವಾದಿಯು ತನ್ನ ಆಕ್ಷೇಪಣೆ / ವಿವರಣೆ ಸಲ್ಲಿಸಲು ಉದ್ಬೇಶಿಸಿದ್ದಲ್ಲಿ ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಆಕ್ಷೇಪಣೆ / ವಿವರಣೆ ಸಲ್ಲಿಸಲು 
ಸೂಚಿಸಿದೆ. ತಪ್ಪಿದ್ದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 








p) ೨ 
ಸ್ಥಿರಾಸ್ತಿ:- 

Item-1 All that piece and parcel of the agricultural land bearing Survey no.61/1. Measuring 7 Acres 
27 Guntas, assessed Rs 3.53/- acruired through M R H 22/2013-14, situated at Kannala 
Village, Nagatana Hobli, Bijapur Taluk, Bijapur District. 

ltem-2 All that piece and parcel of the agricultural land bearing Survey no-61/2, Measuring 5 Acres 
28 Guntas, assessed Rs 2.59/- acruired through M ಣ H 23/2013-14, situated at kannala 
Village, Nagatana Hobli, Bijapur Taluk, Bijapur District. 














ಈ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ಈ ದಿನ, ದಿನಾಂಕ: 19/02/2016 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರಿನೊಂದಿಗೆ 
ನೀಡಲಾಗಿದೆ. 


೧೯೧.211 ಸಹಕಾರಿಗಳ ನಿಬಂಧಕರು, 
5.0.5 ಕರ್ನಾಟಕ ರಾಜ್ಯ, ಬೆಂಗಳೂರು. 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ.1; ಆಲಿ ಆಸ್ಕರ್‌ ರಸ್ತೆ. 
ಬೆಂಗಳೂರು -52 ಇವರ ನ್ಯಾಯಾಲಯ, 
ದಾವಾ ಸಂಖ್ಯೆ: ಆರ್‌ಸಿಎಸ್‌/ಡಿ-4/ಡಿಐಎಸ್‌/ಸೌಹಾರ್ದ/1033/2015-16. 





ವಾದಿ ಪ್ರತಿವಾದಿಗಳು 
ಶ್ರೀ ವೈ. ಕುಮಾರ್‌, ಶ್ರೀ ಗಿಡ್ಡಪ್ಪ ನಾರಾಯಣಪ್ಪ, 
ವಿಶೇಷಾಧಿಕಾರಿ, ಸೆವೆನ್‌ ಹಿಲ್ಸ್‌ ವಿವಿದ್ದೋದ್ದೇಶ ಬಿನ್‌ ಗಿಡ್ಡಪ್ಪ 
ಸೌಹಾರ್ದ ಕೋ-ಆಪರೇಟೀವ್‌ ನಿ. ನಂ. 385/, ನಂ. 385/, ಮಾರುತಿ ಬಡಾವಣೆ, 
ಮಾರುತಿ ಬಡಾವಣೆ, ಮಾಲೂರು ಟೌನ್‌, ಕೋಲಾರ ಜಿಲ್ಲೆ ಮಾಲೂರು ಟೌನ್‌, ಕೋಲಾರ ಜಿಲ್ಲೆ 
ವಿಳಾಸ 
ಶ್ರೀ ವೈ. ಕುಮಾರ್‌, 


ಉಪ ಪ್ರಧಾನ ವ್ಯವಸ್ಥಾಪಕರು, 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ, 


ಡಾ: ರಾಜ್‌ ಕುಮಾರ್‌ ರಸ್ತೆ 1ನೇ ಬ್ಲಾಕ್‌, 
ರಾಜಾಜಿನಗರ, ಬೆ೦ಗಳೂರು-10. 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸಿದ್ದ 
ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿದ್ದು, ಸಹಕಾರಿಯಲ್ಲಿ 
ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ವಾದಿ ಸಹಕಾರಿಯ ಹೆಸರಿನಲ್ಲಿ ಹೊರಡಿಸಲು ಕೋರಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯ ಅಡಳಿತ ಮಂಡಳಿಯನ್ನು ರದ್ದುಗೊಳಿಸಿದ್ದು, ಪ್ರತಿವಾದಿಯು 
ರದ್ದುಗೊಳಿಸಿದ ಸಹಕಾರಿಯ ಅಧ್ಯಕ್ಷರಾಗಿದ್ದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯೂಲ್‌ ಸ್ವತ್ತನ್ನು ಖರೀಸಿದ್ದಾರೆಂದು ವಾದಿಯು ದಾವಾ 
ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ ಸ್ವತ್ತನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ವಿಶೇಷಾಧಿಕಾರಿಗಳು 
ಸಹಕಾರಿಯ ಸ್ವತ್ತನ್ನು ಕಾಪಾಡಲು ಷೆಡ್ಯೂಲ್‌ ಸ್ಪತ್ತನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ 
ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯೂಲ್‌ ಸ್ವತ್ತನ್ನು ಪ್ರತಿವಾದಿಯು ಪರಭಾರೆ ಮಾಡಿದ್ದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ 














ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೦೩ 





ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶ 
ಹೊರಡಿಸಲು ಕೋರಿರುತ್ತಾರೆ. ಅಲ್ಲದೇ, ಪ್ರತಿವಾದಿಯು ಅರ್ಜಿದಾರರಿಗೆ ಲಿಖಿತರೂಪದಲ್ಲಿ ಚರಾಸ್ತಿಗಳನ್ನು ಜಫ್ತಿಮಾಡಿಕೊಳ್ಳಲು ತಿಳಿಸಿರುತ್ತಾರೆ. 


ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ಪ್ರತಿವಾದಿಯು ಸಹಕಾರಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ 
ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿ೦ದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರ ರೀತ್ಯಾ 
ತೀರ್ಪು ಪೂರ್ವ ಜಫ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್‌ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಫ್ತಿ ಆದೇಶದ ನೋಟೀಸ್‌ 

ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಮುಂದೆ ನಮೂದಿಸಿರುವ ಷೆಡ್ಯೂಲ್‌ ಸ್ಪತ್ತನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಕಲಂ 4461) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ 
ಪ್ರತಿವಾದಿಯು ತನ್ನ ಆಕ್ಷೇಪಣೆ / ವಿವರಣೆ ಸಲ್ಲಿಸಲು ಉದ್ದೇಶಿಸಿದ್ದಲ್ಲಿ ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಆಕ್ಷೇಪಣೆ / ವಿವರಣೆ ಸಲ್ಲಿಸಲು 
ಸೂಚಿಸಿದೆ. ತಪ್ಪಿದ್ದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 











ಷೆಡ್ಯೂಲ್‌ ಸ್ವತ್ತು ನ 
ಕ್ರಸಂ ಗ್ರಾಮದ ಹೆಸರು ಸರ್ವೆ ಸಂಖ್ಯೆ ವಿಸ್ತೀರ್ಣ ಚಕ್ಕುಬಂದಿ 
1 ಮಾಲೂರು ಟೌನ್‌, ಕಸಬಾ | Survey no. 182/1 Measuring 1 Acres 02 | EAST by: Same Sy No M P Nagarajus 
ಹೋಬಳಿ, ಕೋಲಾರ ಜಿಲ್ಲೆ Guntas Hissa 
West by: Same Sy No 
M V Ravindras & Others Hissa 
North by: SLV Layout 
South by: Thayappas land 
2 ಮಾಲೂರು ಟೌನ್‌, ಕಸಬಾ | Survey no. 182/2 Measuring 1 Acres 02 | EAST by: M Narayana Reddys land 
ಹೋಬಳಿ, ಕೋಲಾರ ಜಿಲ್ಲೆ Guntas West by: Same Sy No M P 
kodhandarajus Hissa 
North by: 5 V Layout 
South by: Thayappas land 

















ಈ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ಈ ದಿನ, ದಿನಾಂಕ: 19/02/2016 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರಿನೊಂದಿಗೆ 
ನೀಡಲಾಗಿದೆ. 
೧೯೧.212 ಸಹಕಾರಿಗಳ ನಿಬಂಧಕರು 
5.0.5 ಕರ್ನಾಟಕ ರಾಜ್ಯ ಬೆಂಗಳೂರು. 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ.1; ಆಲಿ ಆಸ್ಕರ್‌ ರಸ್ತೆ. 
ಬೆಂಗಳೂರು -52 ಇವರ ನ್ಯಾಯಾಲಯ, 


ದಾವಾ ಸಂಖ್ಯೆ: ಆರ್‌ಸಿಎಸ್‌/ಡಿ-4/ಡಿಐಎಸ್‌/ಸೌಹಾರ್ದ/1032/2015-16. 








ವಾದಿ ಪ್ರತಿವಾದಿಗಳು 
ಶ್ರೀ ವೈ. ಕುಮಾರ್‌, ಶ್ರೀ ಗಿಡ್ಡಪ್ಪ ನಾರಾಯಣಪ್ಪ, 
ವಿಶೇಷಾಧಿಕಾರಿ, ಸೆವೆನ್‌ ಹಿಲ್ಸ್‌ ವಿವಿದ್ದೋದ್ದೇಶ ಬಿನ್‌ ಗಿಡ್ಡಪ್ಪ 
ಸೌಹಾರ್ದ ಕೋ-ಆಪರೇಟೀವ್‌ ನಿ. ನಂ. 385/, ನಂ. 385/, ಮಾರುತಿ ಬಡಾವಣೆ, 
ಮಾರುತಿ ಬಡಾವಣೆ, ಮಾಲೂರು ಟೌನ್‌, ಕೋಲಾರ ಜಿಲ್ಲೆ ಮಾಲೂರು ಟೌನ್‌, ಕೋಲಾರ ಜಿಲ್ಲೆ. 
ವಿಳಾಸ 
ಶ್ರೀ ವೈ. ಕುಮಾರ್‌, 


ಉಪ ಪ್ರಧಾನ ವ್ಯವಸ್ಥಾಪಕರು, 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ, 


ಡಾ: ರಾಜ್‌ ಕುಮಾರ್‌ ರಸ್ತೆ 1ನೇ ಬ್ಲಾಕ್‌, 
ರಾಜಾಜಿನಗರ, ಬೆ೦ಗಳೂರು-10. 

















೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸಿದ್ದ 
ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿದ್ದು, ಸಹಕಾರಿಯಲ್ಲಿ 
ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ವಾದಿ ಸಹಕಾರಿಯ ಹೆಸರಿನಲ್ಲಿ ಹೊರಡಿಸಲು ಕೋರಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯ ಅಡಳಿತ ಮಂಡಳಿಯನ್ನು ರದ್ದುಗೊಳಿಸಿದ್ದು, ಪ್ರತಿವಾದಿಯು 
ರದ್ದುಗೊಳಿಸಿದ ಸಹಕಾರಿಯ ಅಧ್ಯಕ್ಷರಾಗಿದ್ದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯೂಲ್‌ ಸ್ವತ್ತನ್ನು ಖರೀಸಿದ್ದಾರೆಂದು ವಾದಿಯು ದಾವಾ 
ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ ಸ್ವತ್ತನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ಎಶೇಷಾಧಿಕಾರಿಗಳು 
ಸಹಕಾರಿಯ ಸ್ವತ್ತನ್ನು ಕಾಪಾಡಲು ಷೆಡ್ಯೂಲ್‌ ಸ್ಪತ್ತನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ 
ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯೂಲ್‌ ಸ್ಪತ್ತನ್ನು ಪ್ರತಿವಾದಿಯು ಪರಭಾರೆ ಮಾಡಿದ್ದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ 
ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶ 
ಹೊರಡಿಸಲು ಕೋರಿರುತ್ತಾರೆ. ಅಲ್ಲದೇ, ಪ್ರತಿವಾದಿಯು ಅರ್ಜಿದಾರರಿಗೆ ಲಿಖಿತರೂಪದಲ್ಲಿ ಚರಾಸ್ತಿಗಳನ್ನು ಜಫ್ತಿಮಾಡಿಕೊಳ್ಳಲು ತಿಳಿಸಿರುತ್ತಾರೆ. 


ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ಪ್ರತಿವಾದಿಯು ಸಹಕಾರಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ 
ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ 
ತೀರ್ಪು ಪೂರ್ವ ಜಫ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್‌ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಫ್ತಿ 
ಆದೇಶದ ನೋಟೀಸ್‌ 

ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಮುಂದೆ ನಮೂದಿಸಿರುವ ಷೆಡ್ಯೂಲ್‌ ಸ್ಪತ್ತನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ 
ಪ್ರತಿವಾದಿಯು ತನ್ನ ಆಕ್ಷೇಪಣೆ / ವಿವರಣೆ ಸಲ್ಲಿಸಲು ಉದ್ಬೇಶಿಸಿದ್ದಲ್ಲಿ ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಆಕ್ಷೇಪಣೆ / ವಿವರಣೆ ಸಲ್ಲಿಸಲು 
ಸೂಚಿಸಿದೆ. ತಪ್ಪಿದ್ದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್‌ ಸ್ವತ್ತು :- 


















































ರೆವಿನ್ನೂ ಸರ್ವೆ | ಟೌನ್‌ ಸರ್ವೆ 
ಕ್ರಸಂ ಗ್ರಾಮದ ಹೆಸರು ತಾ UR ಎಕ್ರೆ-ಸೆಂಟ್ಸ್‌ ಚಕ್ಕುಬಂದಿ 
1 ಮಂಗಳೂರು ತೋಟಾ ವಿಲೇಜ್‌, 501 ಪ 7773 ಪಿ 0.53.0 Boundaries of Town 
ಜೆಪ್ಪು ವಾರ್ಡ್‌ ಮಂಗಳೂರು sy. No. 779/2 ಎ.ಪಿ. 
ಮಹಾನಗರ ಪಾಲಿಕೆ, East by: by Road 
West by: Survey line 
North by: Survey line 
South by: Survey line 
2 ಮಂಗಳೂರು ಟೌನ್‌, 502/1ಸಿ 778/1 ಸಿ.ಪಿ 0.20.0 Boundaries of remaining 
501/8 7773 ಪಿ 0.29.0 5%. [105 
502/ಸಿ,ಪಿ 778/ಸಿ. ಪ |0.18.0 Eastbysby Road 
503/1ಎ.ಪಿ 7792 ಎ. ಪಿ. 1 0.010 Wesbby Survey line 
503/1ಸಿ,ಪಿ 779/2 ಸಿಪಿ. | 0010 North by-Su eye 
502/1ಸಿ.ಪಿ 778/1 ಸಿಪಿ. | 0.20.0 56(111/ SHY ie 
502/1ಸಿ,ಪ 778/1,ಸಿ.ಪಿ 0.19.0 
502/1ಎ.ಪಿ 778/1 ಎ.ಪಿ 0.01.0 
ಈ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ಈ ದಿನ, ದಿನಾಂಕ: 19/02/2016 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರಿನೊಂದಿಗೆ 
ನೀಡಲಾಗಿದೆ. 
೧೯೧.213 ಸಹಕಾರಿಗಳ ನಿಬಂಧಕರು 
5.0.5 ಕರ್ನಾಟಕ ರಾಜ್ಯ, ಬೆಂಗಳೂರು. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೦೫ 





ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ಕಂಅ/ನೆನಿ/ಆಡಳಿತ-82/13-14 ದಿನಾಂಕ: 03-08-2015. 


ವಿಷಯ : ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ ಕಲಂ 4(1)(ಬಿ) ಅನುಸಾರ ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ ಬೆಂಗಳೂರು 
ಕಛೇರಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 
ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸಂಬಂಧ ಹಕ್ಕು ಅಧಿನಿಯಮ 2005ರ (Central Act 22 ಂ 2005) ಸೆಕ್ಷನ್‌ 5(1)5(2) ಮತ್ತು 
191) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ ವ್ಥಾಪ್ಲಿಯ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ಹಯ ಒದಗಿಸಲು ಮಾಹಿತಿ ಕೋರುವ 
ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ "ಸಾರ್ವಜನಿಕ ಮಾಹಿತಿ ಅಧಿಕಾರಿ' "ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಹಾಗೂ "ಮೇಲ್ಮನವಿ ಪ್ರಾಧಿಕಾರಿಗಳನ್ನಾಗಿ' ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದ 
ಅಧಿಕೃತ ಜ್ಞಾಪನ ಸಂಖ್ಯೆ: ಕಂಇ 104 ಭೂದಾಅ 2014, ದಿನಾಂಕ: 04-09-2014 ರಂತೆ ಈ ಕೆಳಕಂಡ ಅಧಿಕಾರಿಗಳನ್ನು ನೇಮಿಸಲಾಗಿದೆ. 








ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ 
ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ 2005ರ ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ 
ಇಲಾಖೆಗಳ 2005ರ ಸೆಕ್ಟೆನ್‌ 5(2)ರ ಪ್ರಕಾರ 
ಕ್ರಸಂ ಸೆಕ್ಟೆನ್‌ 5(1)ರ ಪ್ರಕಾರ ಸಾರ್ವಜನಿಕ 2005ರ ಸೆಕ್ಟೆನ್‌ 19(1)ರ ಪ್ರಕಾರ 
ಹೆಸರು 4 ಸಹಾಯಕ ಸಾರ್ವಜನಿಕ ಮಾಹಿತಿ ಈ 
ಮಾಹಿತಿ ಅಧಿಕಾರಿ ಮೇಲ್ಲನವಿ ಪಾಧಿಕಾರ 
೬ ಡ್‌ 
ಅಧಿಕಾರಿ 
1 ಅಟಲ್‌ಜೀ ಜನಸ್ನೇಹಿ ಸಹಾಯಕ ನಿರ್ದೇಶಕರು ಪ್ರಥಮ ದರ್ಜೆ ಸಹಾಯಕರು ಅಪರ ನಿರ್ದೇಶಕರು 
ನಿರ್ದೇಶನಾಲಯ 
ಬೆಂಗಳೂರು 























2006 ರಲ್ಲಿ ನೆಮ್ಮದಿ ಯೋಜನೆಯನ್ನು ಸರ್ಕಾರದ ಇ-ಆಡಳಿತ ಇಲಾಖೆಯ ನಿರ್ವಹಣೆಯಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ ಸಾರ್ವಜನಿಕರಿಗೆ ಅಗತ್ಯವಾಗಿ ಬೇಕಾದ ಸೌಲಭ್ಯಗಳನ್ನು ಸುಲಭವಾಗಿ ಒದಗಿಸಲು 
ಪ್ರಾರಂಭಿಸಲಾಯಿತು. ಆರಂಭದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿನ ಈ ಯೋಜನೆ ಯಶಸ್ವಿಯಾದರೂ ನಂತರದಲ್ಲಿ ಖಾಸಗಿ ಸಹಭಾಗಿತ್ಚದ ಕಾರ್ಯವೈಖರಿ, ನೆಮ್ಮದಿ ಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹೊರಗುತ್ತಿಗೆ ಆಪರೇಟರ್‌ಗಳ 
ಕಾರ್ಯವೈಖರಿಗಳ ಬಗ್ಗೆ ರಾಜ್ಯದ ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನೆಮ್ಮದಿ ಯೋಜನೆಯಲ್ಲಿನ ಖಾಸಗಿ ಸಹಭಾಗಿತ್ವವನ್ನು ಕೊನೆಗೊಳಿಸಿ, ಇ-ಆಡಳಿತದಿ೦ದ ಕಂದಾಯ ಇಲಾಖೆಗೆ ಹಸ್ತಾಂತರಿಸಿ ಸರ್ಕಾರದ 
ಆದೇಶ ಸಂಖ್ಯೆ ದಿನಾಂಕ: 25.12.2012 ರಿಂದ ಈ ಯೋಜನೆಗೆ ಅಟಲ್‌ಜೀ ಜನಸ್ನೇಹಿ ಯೋಜನೆಯೆಂದು ನಾಮಕರಣ ಮಾಡಿ ರಾಜ್ಯದ ವಿವಿಧ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವಂತಹ 777 ನಾಡಕಛೇರಿಗಳಲ್ಲಿ ಪ್ರಾರಂಭಿಸಲಾಯಿತು 
ಹಾಗೂ ಸದರಿ ನಾಡಕಛೇರಿಗಳ ಮೂಲಕ 37 ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಲಾಗುತ್ತಿದೆ. 


ಹೆಚ್ಚಿನ ಜನಸಾಂದ್ರತೆ ಇರುವ ಗ್ರಾಮಗಳಿಗೆ ಹಾಗೂ ನಾಗರೀಕರು ತಲುಪಲು ದೂರವಿರುವ ಗ್ರಾಮಗಳಿಗೆ ಒಂದು ಹೆಚ್ಚುವರಿ ಮುಂಗಡ ಕಟ್ಟೆಗಳನ್ನು ಸ್ಥಾಪಿಸಿ ಒಂದು ಗಣಕಯಂತ್ರ, ಪ್ರಿಂಟರ್‌, ಒಂದು ವೆಬ್‌ ಕ್ಯಾಮೆರಾ ಒಂದು 
ಬಯೋಮೆಟ್ರಿಕ್‌ ಸಾಧನಗಳನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟು 123 ಹೆಚ್ಚುವರಿ ಮುಂಗಡ ಕಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 


ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳಲ್ಲಿ ನೀಡಲಾಗುವ ಎಲ್ಲಾ ಸೇವೆಗಳನ್ನು ಸಕಾಲದಡಿ ತರಲಾಗಿದ್ದು ಇದರಿ೦ದ ಸಾರ್ವಜನಿಕರಿಗೆ ಶೀಘ್ರ ಹಾಗೂ ನಿಗದಿತ ಸಮಯದಲ್ಲಿ ಸೇವೆಗಳನ್ನು ಒದಗಿಸಲು ಅನುಕೂಲವಾಗುತ್ತಿದೆ. 








೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
ನಿರ್ದೇಶಕರು 
ಅಪರ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು ಲೆಕ್ಕಾಧಿಕಾರಿ ಯೋಜನಾ ವ್ಯವಸ್ಥಾಪಕರು 
ತಾಂತ್ರಿಕ ತಂತ್ರಾಂಶ ಪರೀಕ್ಷಕ ಡೆಟಾಬೇಸ್‌ ತಾಂತ್ರಿಕ 
ಸಲಹೆಗಾರರು ಅಭಿಯಂತರರು ಆಡಳಿತಗಾರರು ಸಹಾಯಕರು 
ಗ 1 11 1! (ಇಬ್ಬರು) (ಒಬ್ಬರು) (ಇಬ್ಬರು) (ನಾಲ್ಕು) 
ಪ್ರದ.ಸ ಡೇಟಾ ಎಂಟ್ರಿ ಗ್ರೂಪ್‌-ಡಿ ವಾಹನ ಚಾಲಕರು 
(ಇಬ್ಬರು) ಆಪರೇಟರ್‌ (ಇಬ್ಬರು) (ಇಬ್ಬರು) 
(6 ಮಂದಿ) 
ಅಧ್ಯಾಯ-1 
ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದ ಸಂರಚನೆ ಪ್ರಕಾರ್ಯಗಳು ಮತ್ತು ಕರ್ತವ್ಯ 
(ಕಲಂ 4(1)(ಬಿ)(1) 
ಕ್ರಸಂ ಇಲಾಖೆಯ ಹೆಸರು ವಿಳಾಸ ಕೆಲಸ ಕಾರ್ಯ ನಿರ್ವಹಣೆ 





I[s ಅಟಲ್‌ಜೀ ಜನಸ್ನೇಹಿ 
ನಿರ್ದೇಶನಾಲಯ, 











ಎಸ್‌.ಎಸ್‌.ಎಲ್‌.ಆರ್‌ ಕಟ್ಟಡ, 
ಬೆಂಗಳೂರು 


ಕೆ.ಆರ್‌.ವೃತ್ತ, 


ಕಂದಾಯ ಇಲಾಖೆಯಿಂದ ರಾಜ್ಯದ ಸಾರ್ವಜನಿಕರಿಗೆ ವಿವಿಧ ಸೇವೆಗಳಡಿಯಲ್ಲಿ ಈ 
ಕೆಳಕಂಡಂತೆ ಇರುವ ಪ್ರಮಾಣ ಪತ್ರಗಳ ಸೇವೆಯನ್ನು ಅಟಲ್‌ಜೀ ಜನಸ್ನೇಹಿ ಕೇಂದ್ರ 
ಯೋಜನೆಯಡಿಯಲ್ಲಿ ವಿವಿಧ ಪ್ರಮಾಣ ಪತ್ರಗಳನ್ನು ಗಣಕೀಕೃತಗೊಳಿಸಿ ರಾಜ್ಯದ ನಾಗರೀಕರಿಗೆ 
ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳ ಮೂಲಕ ವಿತರಿಸುವ ಕಾರ್ಯದ ನಿರ್ವಹಣೆಯನ್ನು 
ಉಸ್ತುವಾರಿ ಮಾಡುವುದು. 








ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ 





ರಾಜ್ಯದಲ್ಲಿರುವ ಒಟ್ಟು 777 ಅಟಲ್‌ಜೀ 
ಜನಸ್ನೇಹಿ ಕೇ೦ದ್ರಗಳಿದ್ದು, ಅವುಗಳಲ್ಲದೇ, 
ಜನ ಸಂಖ್ಯೆಯಲ್ಲಿ ಮತ್ತು 
ಭೌಗೋಳಿಕವಾಗಿ ವಿಸ್ತಾರವುಳ್ಳ 
ಗ್ರಾಮಗಳಿಂದ ಹೆಚ್ಚು ಅರ್ಜಿಗಳು 
ಸ್ವೀಕೃತವಾಗುವ ಹಾಗೂ ಸಾರ್ವಜನಿಕರಿಗೆ 
ಅವರ ಊರುಗಳಿಂದ ಈ ನಾಡ 








೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


೮೦೭ 








(೮೬ 


2 
೦ 


ಇಲಾಖೆಯ ಹೆಸರು 


ಎಳಾ 


ಕೆಲಸ 


ಕಾರ್ಯ ನಿರ್ವಹಣೆ 














ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪ 


ye ತ್ರ (ಪವರ್ಗ-1) 


ಇರು ನನದ 


ಕಛೇರಿಗಳಿಗೆ ಭೇಟಿ ನೀಡಲು 





ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳ ಪ್ರಮಾಣ ಪತ್ರ (ಪ.ಜಾ/ಪ.ಪಂ) 


ಅನುಕೂಲವಾಗುವ ದೃಷ್ಟಿಯಿಂದ 





ವಿಧವಾ ದೃಢೀಕರಣ ಪತ್ರ 


ಹೆಚ್ಚುವರಿಯಾಗಿ ರಾಜ್ಯದ ವಿವಿಧ 
ಜಿಲ್ಲೆಗಳಲ್ಲಿ 123 ಹೆಚ್ಚುವರಿ ಫ್ರಂಟ್‌ 





ಮರು ವಿವಾಹವಾಗದಿರುವ ಬಗ್ಗೆ ದೃಢೀಕರಣ ಪತ್ರ 


ಆಫೀಸ್‌ಗಳನ್ನು ತೆರೆದು ಸಾರ್ವಜನಿಕರಿಗೆ 





ವಸತಿ ದೃಢೀಕರಣ ಪತ್ರ 


ಅಗತ್ಯವಾದ 36 ಸೇವೆಗಳನ್ನು 





ವಾಸಸ್ಥಳ ದೃಢೀಕರಣ ಪತ್ರ 


ಒದಗಿಸಲಾಗಿದೆ. ಅಟಲ್‌ಜೀ ಜನಸ್ನೇಹಿ 





ಗೇಣಿ ರಹಿತ ದೃಢೀಕರಣ ಪತ್ರ 


ಯೋಜನೆಯ ಒಟ್ಟಾರೆ ನಿರ್ವಹಣೆಯ 
ಜವಾಬ್ದಾರಿ ಜಿಲ್ಲಾಧಿಕಾರಿಗಳದ್ದಾಗಿರುತ್ತದೆ. 





ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ 


ಅವರಿಗೆ ಈ ಯೋಜನೆಯ ಹಣಕಾಸಿನ 





ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ 


ಎಲ್ಲಾ 
ಲಿ 





ಸಣ್ಣ ಮತ್ತು ಅತಿ ಸಣ್ಣ ರೈತರ ದೃಢೀಕರಣ ಪತ್ರ 
ಣಿ ff) ನ 60 2) ಮು, 


ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿದೆ. 





ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ 


ನಾಗರೀಕರಿಗೆ ನೀಡುವ ಗಣಕೀಕೃತ 





ಲ 
ಡ್‌ ದೃಢೀಕರಣ ಪತ್ರ 


ಪ್ರಮಾಣ ಪತ್ರಗಳನ್ನು ಅಟಲ್‌ಜೀ 
ಜನಸ್ನೇಹಿ ಕೇಂದಗಳಲ್ಲಿ 





ಬೊನಾಷ್ಠೆ 
ಸಾಲ ತೀರಿಸುವ ಶಕ್ತಿ ದೃಢೀಕರಣ ಪತ್ರ (ಸಾಲ್‌ವೆನ್ಸಿ ಪತ್ರ 


ಉಪತಹಶೀಲ್ದಾರರಿಂದ ನಾಗರೀಕರಿಗೆ 





ಈ 
ವ್ಯವಸಾಯಗಾರರ ದೃಢೀಕರಣ ಪತ್ರ 


ಸಕಾಲ ಅವಧಿಯಲ್ಲಿ ವಿತರಿಸಲಾಗುತ್ತಿದೆ. 





ಭೂ ಹಿಡುವಳಿ ಪ್ರಮಾಣ ಪತ್ರ 


ಅಟಲ್‌ಜೀ ಜನಸ್ನೇಹಿ ಕೇಂದಗಳಲ್ಲಿ 





ಜನಸಂಖ್ಯೆ ದೃಢೀಕರಣ ಪತ್ರ 


ಸಾರ್ವಜನಿಕರಿಗೆ ವಿವಿಧ ಪ್ರಮಾಣ ಪತ್ರಗಳ 





ಆದಾಯ ದೃಢೀಕರಣ ಪತ್ರ 


ಸೇವೆಯನ್ನು ಸಕಾಲ ಅವಧಿಯೊಳಗೆ 
ಏಿತರಿಸುತ್ತಿರುವುದರ ಬಗ್ಗೆ 





ಮೇಲುಸ್ಕರಕ್ಕೆ ಸೇರಿಲ್ಲವೆಂಬ ದೃಢೀಕರಣ ಪತ್ರ 


ನಿರ್ದೇಶನಾಲಯದ ತಾಂತ್ರಿಕ ಶಾಖೆಯ 





ಆದಾಯ ದೃಢೀಕರಣ ಪತ್ರ (ಅನುಕಂಪದ ಆಧಾರದ ಮೇಲಿನ ನೇಮಕಾತಿ ಉದ್ದೇಶಕ್ಕಾಗಿ) 


ಲಕ ಅಟಲ್‌ಜೀ ಜನಸ್ನೇಹಿ 





ಹಿಂದುಳಿದ ವರ್ಗಗಳ ದೃಢೀಕರಣ ಪತ್ರ (ಕೇಂದ್ರ 


ನಿರ್ದೇಶನಾಲಯದಲ್ಲಿ ಉಸ್ತುವಾರಿ 





ಮೃತರ ಕುಟುಂಬದ ಜೀವಂತ ಸದಸ್ಕರ ದೃಢೀಕರಣ ಪತ್ರ 


ಮಾಡಲಾಗುತ್ತದೆ ಮತ್ತು ಈ ಸೇವೆಗಳಿಗೆ 
ಅಗತ್ಯವಿರುವ ಸುರಕ್ಷಿತ ಹಾಳೆಗಳನ್ನು, 





ಸರ್ಕಾರಿ ನೌಕರಿಯಲ್ಲಿ ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ 


ಹಾಲೋಗ್ರಾಂಗಳು, ಬಯೋಮೆಟ್ರಿಕ್‌ 





ಜೀವಿತಾ ದೃಢೀಕರಣ ಪತ್ರ 


ವೈಸ್‌, ಪ್ರಿಂಟರ್‌, ಗಣಕಯಂತ್ರ, 





ನಿರುದ್ಯೋಗಿ ದೃಢೀಕರಣ ಪತ್ರ 


ಬಾರ್‌ಕೋಡ್‌ ಸ್ಕ್ಯಾನರ್‌ ಹಾಗೂ 





ವಂಶವೃಕ್ಷದ ದೃಢೀಕರಣ ಪತ್ರ 


ಕಾಟ್ರೀಡ್ಜ್‌ಗಳು ಮುಂತಾದವುಗಳನ್ನು 
ನಾಡಕಛೇರಿಗಳಿಗೆ ವಿತರಿಸುವ ಬಗ್ಗೆ 





371 (ಜೆ) ರಡಿಯಲ್ಲಿ ವಸತಿ ಪ್ರಮಾಣ ಪತ್ರ 


ಮು 


ನಿರ್ದೇಶನಾಲಯದಿಂದ ನೀಡಲಾಗುತ್ತಿದೆ. 








371 (ಜೆ) ರಡಿಯಲ್ಲಿ ಅರ್ಹತಾ ಪ್ರಮಾಣ ಪತ್ರ 


ಮಾ 













































































೮೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
ಕ್ರಸಂ ಇಲಾಖೆಯ ಹೆಸರು ವಿಳಾ ಕೆಲಸ ಕಾರ್ಯ ನಿರ್ವಹಣೆ 
ಹಕ್ಕು ಬದಲಾವಣೆ ಪ್ರತಿ 
ಪಹಣಿ ಪತ್ರಿಕೆ 
ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ 
ಸಂಧ್ಯಾ ಸುರಕ್ಷಾ ವೇತನ 
ಅಂಗ ವಿಕಲರ ವೇತನ 
ವಿಧವಾ ವೇತನ 
ರಾಷ್ಟ್ರೀಯ ಸಾಮಾಜಿಕ ಭಧ್ರತಾ ಯೋಜನೆ 
ಮೈತ್ರಿ 
ಮನಸ್ಥಿನಿ 
ಅಧ್ಯಾಯ-2 
ಅಧಿಕಾರಿ ಮತ್ತು ನೌಕರರ ಅಧಿಕಾರ ಮತ್ತು ಕಾರ್ಯನಿರ್ವಹಣೆ 
(ಕಲಂ 4(1)(ಬಿ)(11) 
ಕ್ರಸಂ ಕಛೇರಿ ಅಧಿಕಾರಿ/ ನೌಕರರ ವಿಳಾಸ ಪದನಾಮ ಕಾರ್ಯ ಹಂಚಿಕೆ ಅಧಿಕಾರ 

1 ಶ್ರೀ ಮುನೀಶ್‌ ಮೌದ್ಗಿಲ್‌, ಭಾ.ಆ.ಸೇ. ನಿರ್ದೇಶಕರು ಅಟಲ್‌ಜೀ ಜನಸ್ನೇಹಿ ಕೇಂದ್ರ ಯೋಜನೆಯನ್ನು | ಸರ್ಕಾರದ ಹಂತದಲ್ಲಿ ವಹಿಸುವ ಕಾರ್ಯದ ನಿರ್ವಹಣೆ 
ರಾಜ್ಯಮಟ್ಟದಲ್ಲಿ ಉಸ್ತುವಾರಿ ನಡೆಸುವುದು 

2 ಡಾ॥ ಅರುಂಧತಿ ಚ೦ದ್ರಶೇಖರ್‌ ಅಪರ ನಿರ್ದೇಶಕರು ಅಟಲ್‌ಜೀ ಜನಸ್ನೇಹಿ ಕೇಂದ್ರ ಯೋಜನೆಯ ಯಶಸ್ವಿ | ಅಟಲ್‌ಜೀ ಜನಸ್ನೇಹಿ ಕೇಂದ್ರ ಯೋಜನೆಗೆ ಸಂಬಂಧಿಸಿದಂತೆ 
ನಿರ್ವಹಣೆಗಾಗಿ ನಿರ್ದೇಶಕರಿಂದ ಆದೇಶಿಸಲ್ಪಡುವ | ಜಿಲ್ಲಾಮಟ್ಟದಲ್ಲಿ ಉಸ್ತುವಾರಿ ನಡೆಸುವುದು ಹಾಗೂ 
ಕಾರ್ಯವನ್ನು ನಿರ್ವಹಿಸುವುದು ನಿರ್ದೇಶನಾಲಯದಲ್ಲಿ ಅಧಿಕಾರಿ/ಸಿಬ್ಬಂದಿಗಳು ಮಾಡುವ ಕಾರ್ಯಗಳ 

ಮೇಲ್ವಿಚಾರಣೆ ಹಾಗೂ ಪರಿಶೀಲನೆ ಮಾಡುವುದು. 

3. ಶ್ರೀಮತಿ ಎಂ.ಡಿ. ಗೀತಾ ಸಹಾಯಕ ನಿರ್ದೇಶಕರು | ಅಟಲ್‌ಜೀ ಜನಸ್ನೇಹಿ ಕೇಂದ್ರ ಯೋಜನೆಯ ಯಶಸ್ವಿ | ಯೋಜನೆಗೆ ಸಂಬಂಧಿಸಿದಂತೆ ಶಿರಸ್ತೇದಾರರು/ಸಿಬ್ಬಂದಿಗಳಿಂದ 
ನಿರ್ವಹಣೆಗಾಗಿ ಅಪರ ನಿರ್ದೇಶಕರಿಂದ ಆದೇಶಿಸಲ್ಲಡುವ | ಮಂಡಿಸಲ್ಲಡುವ ಕಡತಗಳ ಮೇಲ್ವಿಚಾರಣೆ ಮಾಡುವುದು ಹಾಗೂ 
ಕಾರ್ಯವನ್ನು ನಿರ್ವಹಿಸುವುದು ಹಾಗೂ ಆಡಳಿತಾತ್ಮಕ ಪರಿಶೀಲಿಸುವುದು 
ವಿಷಯದ ಕುರಿತು ಜಿಲ್ಲಾಮಟ್ಟದಿಂದ ಬರುವ ಎಲ್ಲಾ 
ಕಾಗದ ಪತ್ರಗಳ ಮೇಲೆ ಶಿರಸ್ಕೆದಾರರಿ೦ದ ಮಂಡಿಸಲ್ಲಡುವ 
ಕಡತಗಳನ್ನು ಪರಿಶೀಲಿಸಿ ಅಪರ ನಿರ್ದೇಶಕರಿಗೆ 
ಅನುಮೋದನೆಗೆ ಮಂಡಿಸುವುದು. 

4. ಶ್ರೀ ಎಂ. ವಜೀರ್‌ ಅಹಮದ್‌ ಲೆಕ್ಕಾಧಿಕಾರಿಗಳು ನಿರ್ದೇಶನಾಲಯದ ಯೋಜನೆ ಮತ್ತು ಯೋಜನೇತರ | ಯೋಜನೆಗೆ ಸಂಬಂಧಿಸಿದಂತೆ ಶಿರಸ್ನೇದಾರರು/ಸಿಬ್ಬಂದಿಗಳಿಂದ 

(ಕನಲೆನಿ) ಬಾಬ್ತುಗಳ ಎಲ್ಲಾ ಬಗೆಯ ಹಣಕಾಸಿಗೆ ಸಂಬಂಧಿಸಿದ | ಲೆಕ್ಕಪತ್ರಗಳ ಕುರಿತಂತೆ ಮಂಡಿಸಲ್ಲಡುವ ಕಡತಗಳ ಮೇಲ್ವಿಚಾರಣೆ 
ಬಿಲ್ಲುಗಳು ಕಡತಗಳು ಪತ್ರ ವ್ಯವಹಾರಗಳು ತಪಾಸಣೆಗಳು | ಮಾಡುವುದು ಹಾಗೂ ಪರಿಶೀಲಿಸುವುದು 


























೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


೮೦೯ 








(೮೬ 


ww 
೦ 


ಕಛೇರಿ ಅಧಿಕಾರಿ/ ನೌಕರರ ವಿಳಾಸ 


ಪದನಾಮ 


ಕಾರ್ಯ ಹಂಚಿಕೆ 


ಅಧಿಕಾರ 





ಮಹಾಲೇಖಪಾಲಕರ ಆಡಿಟ್‌ಗೆ ಸಂಬಂಧಿಸಿದ 
ವ್ಯವಹಾರಗಳನ್ನು ಮತ್ತು ಖಜಾನೆಗೆ ಸಂಬಂಧಿಸಿದ 
ವ್ಯವಹಾರಗಳು ಕಡತದಲ್ಲಿ ಅಪರ ನಿರ್ದೇಶಕರಿಗೆ 
ಅನುಮೋದನೆಗೆ ಮಂಡಿಸುವುದು. ಹಾಗೂ ನಗದು ಪುಸ್ತಕ 
ನಿರ್ವಹಣೆ. 





ಶ್ರೀಮತಿ ಆರತಿ ಗ್ರಾಮ ಪುರೋಹಿತ 


ಶಿರಸ್ತೆದಾರರು 
ಓ.ಡಿ 


ವಿಷಯ ನಿರ್ವಾಹಕರುಗಳಿಂದ ಮಂಡಿಸಲ್ಪಡುವ 
ನಿರ್ದೇಶನಾಲಯದ ಆಡಳಿತಾತ್ಮಕ ಹಾಗೂ ಹಣಕಾಸಿಗೆ 
ಸಂಬಂಧಿಸಿದ ಕಡತಗಳನ್ನು ಪರಿಶೀಲಿಸಿ ಸಹಾಯಕ 
ನಿರ್ದೇಶಕರಿಗೆ ಮತ್ತು ಲೆಕ್ಕಾಧಿಕಾರಿಯವರಿಗೆ 
ಅನುಮೋದನೆಗೆ ಮಂಡಿಸುವುದು. 


ಯೋಜನೆಗೆ ಸಂಬಂಧಿಸಿದಂತೆ ಸಿಬ್ಬಂದಿಗಳಿಂದ ಮಂಡಿಸಲ್ಪಡುವ 
ಕಡತಗಳ ಮೇಲ್ವಿಚಾರಣೆ ಮಾಡುವುದು ಹಾಗೂ ಪರಿಶೀಲಿಸುವುದು 





ಶ್ರೀ ಮಾಲಿಗೌಡ ಪಾಟೀಲ್‌ 


1) ನಿರ್ದೇಶನಾಲಯದಿಂದ ವಿವಿಧ ಜಿಲ್ಲಾಧಿಕಾರಿಗಳ 
ಕಾರ್ಯಾಲಯಕ್ಕೆ ಆರ್‌ಡಿಎಸ್‌ ಮತ್ತು ಆರ್‌ಟಸಿ ಸ್ಟೇಷನರಿ 
ಮತ್ತು ಹಾಲೋಗ್ರಾಂ ವಿತರಣೆ ಮಾಡುವುದು. ಇವುಗಳ 
ದಾಸ್ತಾನು ನಿರ್ವಹಣೆ ಮಾಡುವುದು. 

2) ನಿರ್ದೇಶನಾಲಯಕ್ಕೆ ಸಾದಿಲ್ಲಾರು, ಸ್ಟೇಷನರಿ ಮತ್ತಿತರ 
ಪೂರೈಕೆಯ ಪೂರ್ಣ ಜವಾಬ್ದಾರಿ. 

3) ನಿರ್ದೇಶನಾಲಯದ ಪೀಠೋಪಕರಣ, ಹಾರ್ಡ್‌ವೇರ್‌ 
ಹಾಗೂ ಕಾಟ್ರೀಡ್ಜ್‌ ಖರೀದಿ ಕುರಿತು ಸ್ಟಾಕ್‌ಬುಕ್‌ 
ನಿರ್ವಹಣೆ. 

4) ಹೆಚ್ಚುವರಿ ಫ್ರಂಟ್‌ ಆಫೀಸ್‌ ಮತ್ತು ಲಾಗಿನ್‌ ಐಡಿ 
ನೀಡುವ ಕಡತಗಳ ನಿರ್ವಹಣೆ. 

5) ಪ್ರೈವೇಟ್‌ ಕಿಯಾಸ್ಕ್‌ ಕಡತಗಳ ನಿರ್ವಹಣೆ. 


6) ಸರ್ಕಾರದ ಹಂತದಲ್ಲಿ ಬಾಕಿ ಇರುವ ಕಡತ ಮತ್ತು 
ಕಾಗದ ಪತ್ರಗಳ ಮಾಹಿತಿ ಒದಗಿಸುವುದು. (PRS 
Pending files and Letters Details) 











ಶ್ರೀಮತಿ ಅಂಬಿಕ 








1) ಅಟಲ್‌ಜೀ ಜನಸ್ನೇಹಿ ಕೇಂದ್ರದಿಂದ 
ಅನುಷ್ಠಾನಗೊಳಿಸುವ ಎಲ್ಲಾ ಕಾರ್ಯಕ್ರಮಗಳಿಗೆ 
ಸಂಬಂಧಿಸಿದಂತೆ ಆಡಳಿತಾತ್ಮಕ ನಿರ್ಣಯ ತೆಗೆದುಕೊಳ್ಳುವ 
ವಿಷಯಗಳ ಕುರಿತ ಕಡತಗಳ ನಿರ್ವಹಣೆ. 


2) ಹಾರ್ಡ್‌ವೇರ್‌ ವಿಷಯಗಳಿಗೆ ಸಂಬಂಧಿಸಿದ ಕಡತಗಳ 
ನಿರ್ವಹಣೆ. 























೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
ಕ್ರಸ ಕಛೇರಿ ಅಧಿಕಾರಿ/ ನೌಕರರ ವಿಳಾಸ ಪದನಾಮ ಕಾರ್ಯ ಹಂಚಿಕೆ ಅಧಿಕಾರ 

3) ಬಿಎಸ್‌ಎನ್‌ಎಲ್‌ ವಿಷಯಗಳಿಗೆ ಸಂಬಂಧಿಸಿದ 
ಕಡತಗಳ ನಿರ್ವಹಣೆ. 
4) ಎನ್‌ಐಸಿಗೆ ಬರೆಯುವ ಪತ್ರ ವ್ಯವಹಾರಗಳು. 
5) ಇ-ಪ್ರೊಕ್ಕೂರ್‌ಮೆಂಟ್‌ಗೆ ಸಂಬಂಧಿಸಿದ ಕಡತಗಳ 
ನಿರ್ವಹಣೆ. 

8. ಶ್ರೀಮತಿ ಸತ್ಯವತಿ, ದ್ವಿ.ದ.ಸ 1) ಆರ್‌ಟಿಐ 

ಓ.ಓ.ಡಿ 2) ವಿಧಾನ ಸಭೆ/ವಿಧಾನ ಪರಿಷತ್‌ ಪ್ರಶ್ನೆಗಳಿಗೆ 














ಸಂಬಂಧಿಸಿದ ಕಡತಗಳ ನಿರ್ವಹಣೆ. 

3) ಸಕಾಲ ವಿಷಯಕ್ಕೆ ಸಂಬಂಧಿಸಿದ ಕಡತಗಳ ನಿರ್ವಹಣೆ 
4) ಜನನ ಮತ್ತು ಮರಣ ಪ್ರಮಾಣ ಪತ್ರಗಳಿಗೆ 
ಸಂಬಂಧಿಸಿದ ಕಡತಗಳ ನಿರ್ವಹಣೆ. 

5) ಶಾಲಾ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದ ಕಡತಗಳ 
ನಿರ್ವಹಣೆ. 

6) ನಾಡಕಛೇರಿಗಳಿಗೆ ಡೆಟಾ ಎಂಟ್ರಿ ಆಪರೇಟರ್‌ಗಳ 
ನೇಮಕ ಕುರಿತ ಕಡತ ನಿರ್ವಹಣೆ. 

7) ಆಹಾರ ಪಡಿತರ ಚೀಟಿಗೆ ಸಂಬಂಧಿಸಿದ ಕಡತಗಳ 
ನಿರ್ವಹಣೆ. 

8) ಕೆ-1/ಬಿ-, ವಿಷಯಕ್ಕೆ ಸಂಬಂಧಿಸಿದ ಕಡತಗಳ 
ನಿರ್ವಹಣೆ. 

9) ಪೋಸ್ಟ್‌ಆಫೀಸ್‌, ಕೆಇಎ ಮತ್ತು ಹೈದ್ರಾಬಾದ್‌ - 
ಕರ್ನಾಟಕ(371ಜೆ) ವಿಷಯಕ್ಕೆ ಸಂಬಂಧಿಸಿದ ಕಡತಗಳ 
ನಿರ್ವಹಣೆ. 

10) ಜಿಲ್ಲಾ ಸಮಾಲೋಚಕರು, ತಾಂತಿಕ 
ಸಮಾಲೋಚಕರು ಮತ್ತು ಯೋಜನಾ ವ್ಯವಸ್ಥಾಪಕರಿಗೆ 
ಸಂಬಂಧಿಸಿದ ಆಡಳಿತಾತ್ಮಕ ವಿಷಯಗಳ ಕಡತಗಳು. 


11) ಸಿಬ್ಬಂದಿಗಳ ಕಡತ ಮತ್ತು ಹಾಜರಾತಿ ಕುರಿತ 
ಕಡತಗಳ ನಿರ್ವಹಣೆ. 






































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೧೧ 
ಕ್ರಸ ಕಛೇರಿ ಅಧಿಕಾರಿ/ ನೌಕರರ ವಿಳಾಸ ಪದನಾಮ ಕಾರ್ಯ ಹಂಚಿಕೆ ಅಧಿಕಾರ 
12) ಪ್ರಗತಿ ವರದಿ ಮತ್ತು ಸರ್ಕಾರದಿಂದ ಸ್ವೀಕೃತವಾಗುವ 
ಇತರೆ ಪ್ರಸ್ತಾವನೆಗಳ ಕುರಿತು ಕಡತಗಳ ನಿರ್ವಹಣೆ. 
13) ಮೂಲಭೂತ ಸೌಕರ್ಯಗಳ ವಿಷಯಕ್ಕೆ 
ಸಂಬಂಧಿಸಿದಂತೆ ಕಡತಗಳ ನಿರ್ವಹಣೆ 
9. ಶ್ರೀಮತಿ ಸುಜಾತ ದ್ವಿದ.ಸ ನಿರ್ದೇಶನಾಲಯದ ಹಣಕಾಸಿನ ವಿಚಾರಕ್ಕೆ 
ಓಓಡಿ ಸಂಬಂಧಿಸಿದಂತೆ ಕಡತಗಳನ್ನು ಲೆಕ್ಕಾಧಿಕಾರಿಗಳ 
ನಿರ್ದೇಶನದಂತೆ ನಿರ್ವಹಣೆ ಮಾಡುವುದು. ನಗದು 
ಪುಸ್ತಕ ನಿರ್ವಹಣೆ, ಲಾಗ್‌ಬುಕ್‌ ನಿರ್ವಹಣೆ ಮತ್ತು ಎಲ್ಲಾ 
ಬಗೆಯ ಹಣಕಾಸಿಗೆ ಸಂಬಂಧಿಸಿದಂತಹ ಬಿಲ್ಲುಗಳ 
ನಿರ್ವಹಣೆಯ ಕಡತ ಮಂಡಿಸುವುದು. 
10. ಶ್ರೀಮತಿ ಕವಿತ ಆಪರೇಟರ್‌ ಅಪರ ನಿರ್ದೇಶಕರ ಆಪ್ತ ಶಾಖೆಯಲ್ಲಿ ಅಟಲ್‌ಜೀ 
ಹೊರ ಗುತಿಗೆ ಜನಸ್ನೇಹಿ ಯೋಜನೆಗೆ ಸಂಬಂಧಿಸಿದಂತೆ ಅಪರ 
K ನಿರ್ದೇಶಕರು ಆದೇಶಿಸಿದ ಕಾಗದ ಪತ್ರಗಳನ್ನು ಬೆರಳಚ್ಚು 
ಮಾಡುವುದು. 
11. ಕುಮಾರಿ ಜ್ಯೋತಿ ಆಪರೇಟರ್‌ ಆಡಳಿತಾತ್ಮಕ ಶಾಖೆಯಲ್ಲಿ ಅಟಲ್‌ಜೀ ಜನಸ್ನೇಹಿ 
ಹೊರ ಗುತಿಗೆ ಯೋಜನೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಬೆರಳಚ್ಚು 
ಹ ಮಾಡುವುದು. 
12. ಕುಮಾರಿ ಕಾಂಚನ ಆಪರೇಟರ್‌ ಲೆಕ್ಕಾಧಿಕಾರಿಗಳ ಶಾಖೆಯಲ್ಲಿ ಅಟಲ್‌ಜೀ ಜನಸ್ನೇಹಿ 
ಹೊರ ಗುತಿಗೆ ಯೋಜನೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಬೆರಳಚ್ಚು 
ಸ್ಯ ಮಾಡುವುದು. 
13. ಶ್ರೀ ಚಂದ್ರು ಹೆಚ್‌.ಎಸ್‌ ಆಪರೇಟರ್‌ ಆಡಳಿತಾತ್ಮಕ ಶಾಖೆಯಲ್ಲಿ ಅಟಲ್‌ಜೀ ಜನಸ್ನೇಹಿ 
ಹೊರ ಗುತಿಗೆ ಯೋಜನೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಬೆರಳಚ್ಚು 
ನ್‌ ಮಾಡುವುದು. 
14. ಶ್ರೀ ಇಂದಕಾಂತ್‌ ಯೋಜನಾ ಅಟಲ್‌ಜೀ ಜನಸ್ನೇಹಿ ಕೇಂದ್ರ ಯೋಜನೆಗೆ 
ವ್ಯವಸ್ಥಾಪಕರು ಸಂಬಂಧಿಸಿದಂತೆ ನಿರ್ದೇಶನಾಲಯದಲ್ಲಿ ತಾಂತಿಕ 
(ಕನ್ಸ್‌ಲ್‌ಟೆನ್ಸಿ ಸಿಬ್ಬಂದಿಗಳೊಂದಿಗೆ ಸಮನ್ವಯ ನಡೆಸುವುದು, ಜಿಲ್ಲಾ 














ಮಟ್ಟದಲ್ಲಿ ಜಿಲ್ಲಾ ಸಮಾಲೋಚಕರೊಂದಿಗೆ ಸಮನ್ವಯ 
ಮಾಡುವುದು ಹಾಗೂ ಯೋಜನೆಗೆ ಸಂಬಂಧಿಸಿದಂತೆ 
ಪೂರ್ಣ ಪ್ರಮಾಣದಲ್ಲಿ ಸಹಕರಿಸುವುದು. 






































೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
ಕ್ರಸ ಕಛೇರಿ ಅಧಿಕಾರಿ/ ನೌಕರರ ವಿಳಾಸ ಪದನಾಮ ಕಾರ್ಯ ಹಂಚಿಕೆ ಅಧಿಕಾರ 
15. ಶ್ರೀ ಮಂಜುನಾಥ್‌ ತಾಂತ್ರಿಕ ಅಟಲ್‌ಜೀ ಜನಸ್ನೇಹಿ ಕೇಂದ್ರ ಯೋಜನೆಯ 
ಸಮಾಲೋಚಕರು ತಂತ್ರಾಂಶಗಳಿಗೆ ಸಂಬಂಧಿಸಿದಂತೆ ಎನ್‌.ಐ.ಸಿ 
(ಟೀಂ ಲೀಡರ್‌) ಯವರೊಂದಿಗೆ ಸಹಕರಿಸುವುದು. ಮೈಕ್ರೋಸಾಫ್ಟ್‌ಗೆ 
pal 9 ನಾ pod 
(ಕನ್‌ಲ್‌ಟೆನಿ) ಸಂಬಂಧಿಸಿದ ತಾಂತ್ರಿಕ ವಿಷಯಗಳ ನಿರ್ವಹಣೆ, 
ಬ ತಂತ್ರಾಂಶಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನಾಲಯದಲ್ಲಿ 
ತಾಂತ್ರಿಕ ನಿರ್ವಹಣೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ 
ಸಮಾಲೋಚಕರೊಂದಿಗೆ ಸಮನ್ವಯ ಮಾಡುವುದು 
16. ಶ್ರೀ ಮುನಿರಾಜು ಜಿ.ಎನ್‌ ತಾಂತ್ರಿಕ ಅಟಲ್‌ಜೀ ಜನಸ್ನೇಹಿ ಕೇಂದ್ರ ಯೋಜನೆಯ ಎಲ್ಲಾ 
ಸಮಾಲೋಚಕರು ತಂತ್ರಾಂಶಗಳ ಟೆಸ್ಟಿಂಗ್‌ ನಿರ್ವಹಣೆ 
(ಕನ್ಸ್‌ಲ್‌ಟೆನ್ಸಿ) 
17. ಶ್ರೀ ಸುಪ್ರೀತ್‌ ಕುಮಾರ್‌ ತಾಂತ್ರಿಕ ದತ್ತಾಂಶಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳ ಬಗ್ಗೆ 
ಸಮಾಲೋಚಕರು ಕಾರ್ಯಚಟುವಟಿಕೆಗಳ ನಿರ್ವಹಣೆ, ವರದಿ 
(ಕನ್ಸ್‌ಲ್‌ಟೆನ್ಸ) ತಯಾರಿಸುವುದು 
18. ಶ್ರೀ ರಾಕೇಶ್‌ ಗೌಡ ತಾಂತ್ರಿಕ ದತ್ತಾಂಶಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳ ಬಗ್ಗೆ 
ಸಮಾಲೋಚಕರು ಕಾರ್ಯಚಟುವಟಿಕೆಗಳ ನಿರ್ವಹಣೆ, ವರದಿ 
(ಕನ್ಸ್‌ಲ್‌ಟೆನ್ಸಿ) ತಯಾರಿಸುವುದು 
19. ಶ್ರೀ ಪುರ್‌ಖಾನ್‌ ತಾಂತ್ರಿಕ ಪಹಣಿ ಪತ್ರಿಕೆಗಳಿಗೆ ಸಂಬಂಧಿಸಿದ ತಂತ್ರಾಂಶಗಳ 
ಸಮಾಲೋಚಕರು ನಿರ್ವಹಣೆ ಮತ್ತು ತಪಾಸಣೆ ನಡೆಸುವುದು. ಪಹಣಿ 
(ಕನ್ಸ್‌ಲ್‌ಟೆನ್ಸಿ ಪತ್ರಿಕೆಗಳ. ಬಗ್ಗೆ... ಭೂಮಿ ಸಮಲೋಚಕರೊಂದಿಗೆ 
೧ ಸಹಕರಿಸುವುದು. 
ಪಹಣಿ ಮತ್ತು ಮೋಜಿಣಿ ಬಗ್ಗೆ ಕಾರ್ಯನಿರ್ವಹಣೆ 
ಹಾಗೂ ನೆಟ್‌ವರ್ಕಿಂಗ್‌ ಕಾರ್ಯನಿರ್ವಹಿಸುವುದು. 
20. | ಶ್ರೀ ಸೋಲೊಮನ್‌ ರಾಜ್‌ ತಾಂತ್ರಿಕ ಪಹಣಿ ಪತ್ರಿಕೆಗಳಿಗೆ ಸಂಬಂಧಿಸಿದ ತಂತ್ರಾಂಶಗಳ 
ಸಮಾಲೋಚಕರು ನಿರ್ವಹಣೆ ಮತ್ತು ಟೆಸ್ಟಿಂಗ್‌ ನಡೆಸುವುದು, ಪಹಣಿ 
(ಕನ್ಸ್‌ಲ್‌ಟೆನ್ಸಿ ಪತ್ರಿಕೆಗಳ. ಬಗ್ಗೆ ಭೂಮಿ  ಸಮಲೋಚಕರೊಂದಿಗೆ 
| ಸಹಕರಿಸುವುದು. 
ಪಹಣಿ ಮತ್ತು ಮೋಜಿಣಿ ಬಗ್ಗೆ ಕಾರ್ಯನಿರ್ವಹಣೆ 
ಹಾಗೂ ಅಂತರ್ಜಾಲ ಕಾರ್ಯನಿರ್ವಹಿಸುವುದು. 
21. ಶ್ರೀ ಚೇತನ್‌ ಹೆಚ್‌.ಎನ್‌ ತಾಂತ್ರಿಕ ಸಹಾಯಕರು | ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದ ಸಹಾಯವಾಣಿ. 
(ಕನ್‌ಲ್‌ಟೆನ್ನ) ಎಸ್‌ಎಮ್‌ಎಸ್‌ ಮಾಹಿತಿಗಳ ನಿರ್ವಹಣೆ. ತಾಂತ್ರಿಕ 
i ವಿಷಯಕ್ಕೆ ಸಂಬಂಧಿಸಿದಂತೆ ನಾಡಕಛೇರಿಗಳಿಂದ ಬರುವ 
























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೧೩ 
ಕ್ರಸಂ ಕಛೇರಿ ಅಧಿಕಾರಿ/ ನೌಕರರ ವಿಳಾಸ ಪದನಾಮ ಕಾರ್ಯ ಹಂಚಿಕೆ ಅಧಿಕಾರ 
ಕರೆಗಳನ್ನು ಸ್ವೀಕರಿಸುವುದು. ಆನ್‌ಲೈನ್‌ ಅರ್ಜಿಗಳಿಗೆ 
ಸಂಬಂಧಿಸಿದ ಕರೆಗಳನ್ನು ಸ್ವೀಕರಿಸುವುದು. ಆನ್‌ಲೈನ್‌ 
ಅರ್ಜಿಗಳ ವರದಿಯ ತಪಾಸಣೆ ನಡೆಸುವುದು. 
22. |ಶ್ರೀ ವಂಸಂತ್‌ ಕುಮಾರ್‌ ಹೆಚ್‌.ಕೆ ತಾಂತ್ರಿಕ ಸಹಾಯಕರು | ಸಹಾಯವಾಣಿ ಕಲಬುರಗಿ ವಿಭಾಗ, ಆರ್‌ಟಿಸಿಗೆ 
(ಕನ್‌ಲ್‌ಟೆನ್ನಿ) ಸಂಬಂಧಿಸಿದ ಮೇಲ್ವಿಚಾರಣೆ ಮತ್ತು ನಾಡಕಛೇರಿಗಳಿಂದ 
ತ. ಬರುವ ಕರೆಗಳನ್ನು ಸ್ವೀಕರಿಸುವುದು. ತಾಂತ್ರಿಕ ವಿಷಯಕ್ಕೆ 
ಸಂಬಂಧಿಸಿದಂತೆ ಕರೆಗಳನ್ನು ಸ್ವೀಕರಿಸುವುದು. ಆನ್‌ಲೈನ್‌ 
ಅರ್ಜಿಗಳಿಗೆ ಸಂಬಂಧಿಸಿದ ಕರೆಗಳನ್ನು ಸ್ವೀಕರಿಸುವುದು. 
ಆನ್‌ಲೈನ್‌ ಅರ್ಜಿಗಳ ವರದಿಯ ತಪಾಸಣೆ ನಡೆಸುವುದು. 
23. ಶ್ರೀ ಮಂಜುನಾಥ್‌ ಎಮ್‌. ತಾಂತಿಕ ಸಹಾಯಕರು ಸಹಾಯವಾಣಿ - ಬೆಳಗಾವಿ ವಿಭಾಗ, ನಾಡಕಛೇರಿಗೆ 
(ಕನ್‌ಲ್‌ಟೆನ್ನಿ) ಸಂಬಂಧಿಸಿದ ಕರೆಗಳನ್ನು ಸ್ವೀಕರಿಸುವುದು. ತಾಂತ್ರಿಕ 
ಹ ವಿಷಯಕ್ಕೆ ಸಂಬಂಧಿಸಿದಂತೆ ನಾಡಕಛೇರಿಗಳಿಂದ ಬರುವ 
ಕರೆಗಳನ್ನು ಸ್ವೀಕರಿಸುವುದು. ಆನ್‌ಲೈನ್‌ ಅರ್ಜಿಗಳಿಗೆ 
ಸಂಬಂಧಿಸಿದ ಕರೆಗಳನ್ನು ಸ್ವೀಕರಿಸುವುದು. 
24. ಕುಮಾರಿ ಕಾವ್ಯಶ್ರೀ ಎಸ್‌. ತಾಂತ್ರಿಕ ಸಹಾಯಕರು ಸಹಾಯವಾಣಿ ಮೈಸೂರು ವಿಭಾಗ, ರವಾನಿಸಿದ 
(ಕನ್‌ಲ್‌ಟೆನ್ನಿ) ಸಂದೇಶಗಳ ಮೇಲ್ವಿಚಾರಣೆ. ತಾಂತ್ರಿಕ ವಿಷಯಕ್ಕೆ 
fk ಸಂಬಂಧಿಸಿದಂತೆ ನಾಡಕಛೇರಿಗಳಿಂದ ಬರುವ ಕರೆಗಳನ್ನು 
ಸ್ವೀಕರಿಸುವುದು. ಆನ್‌ಲೈನ್‌ ಅರ್ಜಿಗಳಿಗೆ ಸಂಬಂಧಿಸಿದ 
ಕರೆಗಳನ್ನು ಸ್ವೀಕರಿಸುವುದು. ಆನ್‌ಲೈನ್‌ ಅರ್ಜಿಗಳ 
ವರದಿಯ ತಪಾಸಣೆ ನಡೆಸುವುದು 
25. ಶ್ರೀಮತಿ ಸುಜಾತ ಆಪರೇಟರ್‌ ತಾಂತ್ರಿಕ ಶಾಖೆಯಲ್ಲಿ ಅಟಲ್‌ಜೀ ಜನಸ್ನೇಹಿ ಯೋಜನೆಗೆ 
ಹೊರ ಗುತಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಬೆರಳಚ್ಚು 
ಷ್ಟ ಮಾಡುವುದು. 
26. | ಶ್ರೀ ಬ್ರಹ್ಮೇಶ್‌ ಕುಮಾರ್‌ ವಾಹನ ಚಾಲಕರು ಅಪರ ನಿರ್ದೇಶಕರ ವಾಹನದ ಚಾಲಕರು 
(ಹೊರಗುತ್ತಿಗೆ) 
27. ಶ್ರೀ ನಾಗಭೂಷಣ್‌ ವಾಹನ ಚಾಲಕರು ಕಛೇರಿ ಉಪಯೋಗಕ್ಕೆ 
(ಹೊರಗುತ್ತಿಗೆ) 
28. | ಶ್ರೀಮತಿ ನಜೀಬಾ ಗ್ರೂಫ್‌ “ಡಿ” ನೌಕರರು | ಅಪರ ನಿರ್ದೇಶಕರ ಆಪ್ತ ಶಾಖೆಯಲ್ಲಿ ಕೆಲಸ 
(ಹೊರಗುತಿಗೆ) ನಿರ್ವಹಿಸುವುದು. 
29. | ಶ್ರೀ ಸುರೇಶ್‌ ಈ. ಗ್ರೂಫ್‌ “ಡಿ” ನೌಕರರು | ಆಡಳಿತಾತ್ಮಕ ಶಾಖೆಯಲ್ಲಿ ಕೆಲಸ ನಿರ್ವಹಿಸುವುದು. 
(ಹೊರಗುತ್ತಿಗೆ) 
































೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
ಅಧ್ಯಾಯ-3 
ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ 
(ಕಲಂ 4(1)(ಬಿ)(॥) 
ಕಾರ್ಯ ಚಟುವಟಿಕೆ ವಿವರಣೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ 
ರಾಜ್ಯದ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯ | ರಾಜ್ಯದ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಿಂದ | ಪ್ರತಿ ಹೋಬಳಿಗೆ ಒಂದರಂತೆ ನಾಡಕಛೇರಿಗಳನ್ನು | ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳಲ್ಲಿ ಸಾರ್ವಜನಿಕರಿಗೆ ವಿವಿಧ 
ಸೇವೆಯಡಿಯಲ್ಲಿ ಬರುವ ವಿವಿಧ ಪ್ರಮಾಣ | ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳ ಮೂಲಕ ವಿವಿಧ | ಮಂಜೂರು ಮಾಡಿ, ಸದರಿ ನಾಡಕಛೇರಿಗಳಿಗೆ | ಸೇವೆಗಳಡಿಯಲ್ಲಿ ವಿತರಿಸುವ ಪ್ರಮಾಣ ಪತ್ರಗಳಲ್ಲಿ 
ಪತ್ರಗಳ ಸೇವೆಯನ್ನು ಅಟಲ್‌ಜೀ ಜನಸ್ನೇಹಿ | ಸೇವೆಗಳಡಿಯಲ್ಲಿ ಒಟ್ಟು 37 ಪ್ರಮಾಣ ಪತ್ರಗಳನ್ನು | ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳೆಂದು ದಿನಾಂಕ: | ಯಾವುದಾದರೂ ವ್ಯತ್ಯಯ ಉಂಟಾದಲ್ಲಿ ಅವುಗಳ ಬಗ್ಗೆ 
ಕೇಂದ್ರ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲಾ | ನೀಡಲಾಗುತ್ತಿದೆ. 25-12-2012 ರಿಂದ ಕಾರ್ಯನಿರ್ವಹಿಸಲು | ಸಂಬಂಧಿಸಿದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಹಂತದಲ್ಲಿ 
ಜಿಲ್ಲೆಗಳ ಹೋಬಳಿ ಮಟ್ಟದಲ್ಲಿ ಇರುವ ಅಟಲ್‌ಜೀ ಮರುನಾಮಕರಣ ಮಾಡಲಾಗಿರುತ್ತದೆ... ಸದರಿ | ಪರಿಶೀಲನೆಗೊಳಪಡಿಸಿ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು 
ಜನಸ್ನೇಹಿ ಕೇಂದ್ರಗಳಲ್ಲಿ ಸಕಾಲ ಅವಧಿಯೊಳಗೆ ಕೇಂದ್ರಗಳಲ್ಲಿ ಸಾರ್ವಜನಿಕರಿಂದ ವಿವಿಧ ಪ್ರಮಾಣ | ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದಲ್ಲಿ 
ವಿತರಿಸಲಾಗುತ್ತಿದೆ. ಪತ್ರಗಳ ಸೇವೆ ಹಾಗೂ ಪಿಂಚಣಿ ಮಂಜೂರಾತಿ | ತೆಗೆದುಕೊಳ್ಳಲಾಗುತ್ತದೆ. 








ಸೇವೆಗಳು ಸೇರಿದಂತೆ ಒಟ್ಟು 37 ಸೇವೆಗಳಿಗಾಗಿ 
ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ವಿವಿಧ ಸೇವೆಯ 
ಪ್ರಮಾಣ ಪತ್ರಗಳಿಗಾಗಿ ಸಾರ್ವಜನಿಕರಿಂದ 
ತಂತ್ರಾಂಶದ ಮೂಲಕ ಸ್ವೀಕರಿಸುವ ಅರ್ಜಿಗಳನ್ನು 
ಕ್ಷೇತ್ರ ಪರಿಶೀಲನೆಗೊಳಪಡಿಸಿ, ಸಂಸ್ಕರಿಸಿದ ನಂತರ 
ಅನುಮೋದಿತ ಪ್ರಮಾಣ ಪತ್ರಗಳನ್ನು 
ತಹಶೀಲ್ದಾರರು/ ಉಪ ತಹಶೀಲ್ದಾರರು ಅವರಿಗೆ 
ಪ್ರತ್ಯಾಯೋಚಿಸಿದ ಅಧಿಕಾರದನ್ವಯ ಸಂಬಂಧಿಸಿದ 
ಪ್ರಮಾಣ ಪತ್ರಗಳನ್ನು ವಿದ್ಯುನ್ನಾನವಾಗಿ ಸಹಿ ಮಾಡಿ 
ವಿತರಿಸಲಾಗುವುದು. 














ಅಧ್ಯಾಯ-4 
ಅಟಲ್‌ಜೇ ಜನಸ್ನೇಹಿ ನಿರ್ದೇಶನಾಲಯದ ಪ್ರಕಾರ್ಯಗಳ ಅನುಷ್ಠಾನಕ್ಕೆ ರೂಪಿಸಿರುವ ಮಾರ್ಗಸೂಚಿಗಳು 


kl 


© 


(ಕಲಂ 4(1(ಬಿ)(1೪) 





(೮೬ 
24 
೦ 


ಕಾರ್ಯ/ಸೇವೆ 





ಕಾರ್ಯನಿರ್ವಹಣೆಗೆ 
ನಿರ್ಧಿಷ್ಟಗೊಳಿಸಿದ 
ಮಾರ್ಗಸೂಚಿಗಳು 


ನಿಗಧಿತ ಸಮಯದ ಚೌಕಟ್ಟು 








ನಿಗಧಿತಗೊಳಿಸಿದ ಮಾರ್ಗಸೂಚಿಗಳಿಗೆ 
ಅವಲಂಬಿಸಿದ ದಾಖಲೆಗಳು (ಸಿಟಿಜನ್‌ 
ಚಾರ್ಟರ್‌, ಸೇವಾ ಚಾರ್ಟರ್‌ ಇತ್ಯಾದಿ) 








ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳಲ್ಲಿ ರಾಜ್ಯದ ಸಾರ್ವಜನಿಕರಿಗೆ ವಿವಿಧ ಪ್ರಮಾಣ ಪತ್ರಗಳು ಸೇವೆಗಳನ್ನು ನೀಡಲು ಸರ್ಕಾರದಿಂದ ಹೊರಡಿಸುವ ಆದೇಶ, ಸುತ್ತೋಲೆ, 
ಮಾರ್ಗಸೂಚಿಗಳನ್ವಯ ಯೋಜನೆಯನ್ನು ಯಶಸ್ವಿಯಾಗಿ ನಿಗಧಿತ ಸಮಯದಲ್ಲಿ ಕಾರ್ಯರೂಪಕ್ಕೆ ತರಲು ತರಲಾಗುತ್ತಿದೆ. 








ಅಟಲ್‌ಜಿ ಜನಸ್ನೇಹಿ ಕೇಂದ್ರದಿಂದ ನೀಡಲಾಗುವ ಸೇವೆಗಳ ವಿವರ 








ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


೮೧೫ 








(೮೬ 
2 


ಸೇವೆಗಳು 


ನಿಗದಿಪಡಿಸಿದ ಕಾಲಮಿತಿ 





[ON 


ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ 


21 





ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ (ಪ್ರವರ್ಗ-1) 


21 





ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳ ಪ್ರಮಾಣ ಪತ್ರ (ಪ.ಜಾ/ಪ.ಪಂ) 


21 





ವಿಧವಾ ದೃಢೀಕರಣ ಪತ್ರ 





ಮರು ವಿವಾಹವಾಗದಿರುವ ಬಗ್ಗೆ ದೃಢೀಕರಣ ಪತ್ರ 





ವಸತಿ ದೃಢೀಕರಣ ಪತ್ರ 





ವಾಸಸ್ಥಳ ದೃಢೀಕರಣ ಪತ್ರ 





ಗೇಣಿ ರಹಿತ ದೃಢೀಕರಣ ಪತ್ರ 





ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ 





10 


ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ 





1] 


ಸಣ್ಣ ಮತ್ತು ಅತಿ ಸಣ್ಣ ರೈತರ ದೃಢೀಕರಣ ಪತ್ರ 
ಣ fe) ನ 60 2) ೨ 





12 


ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ 





13 


ಬೊನಾಪೈಡ್‌ ದೃಢೀಕರಣ ಪತ್ರ 





14 


ಸಾಲ ತೀರಿಸುವ ಶಕ್ತಿ ದೃಢೀಕರಣ ಪತ್ರ (ಸಾಲ್‌ವೆನ್ಸಿ ಪತ್ರ 





15 


ವ್ಯವಸಾಯಗಾರರ ದೃಢೀಕರಣ ಪತ್ರ 





16 


ಭೂ ಹಿಡುವಳಿ ಪ್ರಮಾಣ ಪತ್ರ 





17 


ಜನಸಂಖ್ಯೆ ದೃಢೀಕರಣ ಪತ್ರ 





18 


ಆದಾಯ ದೃಢೀಕರಣ ಪತ್ರ 





19 


ಮೇಲುಸ್ಕರಕ್ಕೆ ಸೇರಿಲ್ಲವೆಂಬ ದೃಢೀಕರಣ ಪತ್ರ 





20 


ಆದಾಯ ದೃಢೀಕರಣ ಪತ್ರ (ಅನುಕಂಪದ ಆಧಾರದ ಮೇಲಿನ ನೇಮಕಾತಿ ಉದ್ದೇಶಕ್ಕಾಗಿ) 





21 


ಹಿಂದುಳಿದ ವರ್ಗಗಳ ದೃಢೀಕರಣ ಪತ್ರ (ಕೇಂದ್ರ 





22 


ಮೃತರ ಕುಟುಂಬದ ಜೀವಂತ ಸದಸ್ಯರ ದೃಢೀಕರಣ ಪತ್ರ 








23 





ಸರ್ಕಾರಿ ನೌಕರಿಯಲ್ಲಿ ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ 











೮೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


ಭಾಗ ೩ 





















































ಕ್ರಸ ಸೇವೆಗಳು ನಿಗದಿಪಡಿಸಿದ ಕಾಲಮಿತಿ 
24 ಜೀವಿತಾ ದೃಢೀಕರಣ ಪತ್ರ 7 
25 ನಿರುದ್ಯೋಗಿ ದೃಢೀಕರಣ ಪತ್ರ 7 
26 ವಂಶವೃಕ್ಷದ ದೃಢೀಕರಣ ಪತ್ರ ದ 
27 |37 (ಜೆ) ರಡಿಯಲ್ಲಿ ವಸತಿ ಪ್ರಮಾಣ ಪತ್ರ 7 
28 371 (ಜೆ) ರಡಿಯಲ್ಲಿ ಅರ್ಹತಾ ಪ್ರಮಾಣ ಪತ್ರ 7 
29 ಹಕ್ಕು ಬದಲಾವಣೆ ಪ್ರತಿ ೦7೦ 
30 | ಪಹಣಿ ಪತ್ರಿಕೆ ೦೯೦ 
3] ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ 70 
32 ಸಂಧ್ಯಾ ಸುರಕ್ಷಾ ವೇತನ 70 
33 ಅಂಗ ವಿಕಲರ ವೇತನ 70 
34 ವಿಧವಾ ವೇತನ 70 
35 ರಾಷ್ಟ್ರೀಯ ಸಾಮಾಜಿಕ ಭಧ್ರತಾ ಯೋಜನೆ 70 
36 ಮೈತ್ರಿ 
37 ಮನಸ್ಸಿನಿ 














ಅಧ್ಯಾಯ-5 


ಕರ್ತವ್ಯಗಳನ್ನು ನಿರ್ವಹಿಸಲು ಇರುವ ಕಾಯಿದೆಗಳು, ನಿಯಮಗಳು, ಕಾನೂನುಗಳು, ಲಿಖಿತ ದಾಖಲೆಗಳ ವಿವರಗಳು 


[ಸೆಕ್ಷನ್‌ 4(1(ಬಿ)(೪)] 


ಈ ಕಛೇರಿಯ ಕರ್ತವ್ಯಗಳನ್ನು ಈ ಕೆಳಕಂಡ ಕಾಯಿದೆ ಮತ್ತು ಕಾನೂನುಗಳನ್ಹಯ ನಿರ್ವಹಿಸಲಾಗುತ್ತಿದೆ. 





ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1958 





ಕೆ.ಸಿ.ಎಸ್‌ (ಸಿ.ಸಿ.ಎ) ನಿಯಮ, 1957 





ಕೆ.ಸಿ.ಎಸ್‌ (ಕಾಂಡೆಕ್ಸ್‌) ನಿಯಮ, 1966 





ಕೆ.ಸಿ.ಎಸ್‌ (ಪ್ರೊಬೆಷನರಿ) ನಿಯಮ, 1977 





ಕೆ.ಸಿ.ಎಸ್‌ (ಕಾರ್ಯನಿರ್ವಹಣಾ ವರದಿ) ನಿಯಮ, 2000 





ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಹಾಗೂ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ನಿಯಮ, 2000 











ಮಾನ್ಯುಯಲ್‌ ಆಫ್‌ ಕಂಟಿನ್ನೆನ್ನಿ ಎಕ್ಸ್‌ಪೆಂಡಿಚರ್‌ 








ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


೮೧೭ 








8. ಕರ್ನಾಟಕ ಆಯವ್ಯಯ ಸಂಹಿತೆ 





9. ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ವೆಚ್ಚ ಮರು ಪಾವತಿ) ನಿಯಮ, 1963 





10. ಕರ್ನಾಟಕ ಭೂಸುಧಾರಣ ಕಾಯ್ದೆ, 1961 & ನಿಯಮ 1974 





ll. ಕರ್ನಾಟಕ ಭೂಕಂದಾಯ ಕಾಯ್ದೆ, 1964 





12. | ಮಾಹಿತಿ ಹಕ್ಕು ಅಧಿನಿಯಮ, 2005 





13. ಕರ್ನಾಟಕ ಪಬ್ಲಿಕ್‌ ವರ್ಕ್ಸ್‌ ಡಿಪಾರ್ಟ್‌ಮೆಂಟ್‌ ರೋಡ್‌ ಆಂಡ್‌ ಸ್ಟ್ಯಾಂಡರ್ಡ್‌ ಟೆಂಡರ್‌ ಡಾಕ್ಕೂಮೆಂಟ್‌ 











14. ಸರ್ಕಾರದ ಆದೇಶ ಸಂಖ್ಯೆ ಕಂಇ 120 ಡಿಎಸ್‌ಪಿ 2012; ದಿನಾಂಕ: 26.12.2012. 








ಅಧ್ಯಾಯ-6 


ಸಾರ್ವಜನಿಕ ಪ್ರತಿನಿಧಿಯಾಗಿ ತನ್ನ ಅಧೀನದಲ್ಲಿ ನಿರ್ವಹಿಸಿರುವ ದಾಖಲೆಗಳ ವರ್ಗೀಕರಣ 


ಸಾರ್ವಜನಿಕ ಪ್ರತಿನಿಧಿಯಾಗಿ ತನ್ನ ಅಧೀನದಲ್ಲಿ ನಿರ್ವಹಿಸಿರುವ ದಾಖಲೆಗಳ ವರ್ಗೀಕರಣದ ಮಾಹಿತಿಯನ್ನು ನೀಡುವುದು. 


[ಕಂಡಿಕೆ 4(0(ಬಿ) ಗ] 





















































ಕ್ರಸಂ ವಹಿ ವರ್ಗೀಕರಣ 
L ಸಾಮಾನ್ಯ ಸ್ವೀಕೃತಿ ವಹಿ ಡಿ 
2. ದಿನಚರಿ ವಹಿ ಇ 
3. ವಿಷಯ ವಹಿ ಸಿ 
4. ಮಾಸಿಕ ಬಾಕಿ ವಿಷಯಗಳ ಪಟ್ಟಿ ಇ 
ನಿ ಕಾಗದ ಪತ್ರಗಳ ಸಾಪ್ತಾಹಿಕ ಬಾಕಿ ವಿವರಣಾ ಪಟ್ಟಿ ಸಿ 
6. ಕರೆ ಪುಸ್ತಕ ಸಿ 
7. ರವಾನೆ ವಹಿ ಡಿ 
8. ಸ್ಟ್ಯಾಂಪ್‌ ವಹಿ ಡಿ 
9. ಸ್ಥಳೀಯ ಬಟವಾಡೆ ಪುಸ್ತಕ ಡಿ 
10. ಬಟವಾಡೆ ವಹಿ ಎ 
Il. ನಗದು ಪುಸ್ತಕ ಎ 
12. ಕಂಟೆನ್‌ಜೆನ್ನಿ ವಹಿ ಎ 
13. ನೌಕರರ ರಹಸ್ಯ ವರದಿಗಳು ಎ 
14. ಸುತ್ತೋಲೆ ಕಡತಗಳು ಎ 











೮೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 









































ಕ್ರಸಂ ವಹಿ ವರ್ಗೀಕರಣ 
15. ಹಾಜರಿ ಪುಸ್ತಕ ಇ 
16. ಆಕಸ್ಥಿಕ ರಜದ ವಹಿ ಇ 
17. ಪೀಠೋಪಕರಣ ಮತ್ತಿತರ ಸಾಮಾದ್ರಿಗಳ ವಹಿ ಎ 
18. ವೈಯಕ್ತಿಕ ವಹಿ ಸಿ 
19. ಎಲ್ಲಾ ಶಾಖೆಗಳಲ್ಲಿ ವಿಲೇವಾರಿಯಾದ ಕಡತಗಳನ್ನು ಎ, ಬಿ, ಸಿ ಡಿ ಎಂದು ವರ್ಗೀಕರಿಸಿ ಅಭಿಲೇಖಾಲಯಕ್ಕೆ ನೀಡಿರುವ ಕಡತಗಳನ್ನು ವರ್ಗವಾರು ವಹಿಯಲ್ಲಿ ಬರೆದಂತೆ ಎ 
ನಿರ್ವಹಿಸಿರುವ ವಹಿಗಳು. 
20. ದಾಸ್ತಾನು ವಹಿ ಎ 
ಅಧ್ಯಾಯ-7 


ಸರ್ಕಾರದ ನೀತಿ ನಿಯಮಾವಳಿಗಳ ಪಾಲನೆ ಮತ್ತು ಜಾರಿಗೊಳಿಸುವಿಕೆಯಲ್ಲಿ ಸಾರ್ವಜನಿಕರನ್ನು ಪ್ರತಿನಿಧಿಸುವ ಸದಸ್ಯರು ನೀಡುವ ಮನವಿ ಅಥವಾ ಅವರೊಂದಿಗೆ ಸಮಾಲೋಚನೆಗೆ ಯೋಜಿಸಿರುವ ವಿಧಾನಗಳು 
[ಕಂಡಿಕೆ 4(1) (ಬಿ) (i) 
ಸಾರ್ವಜನಿಕ ಅಧಿಕಾರಿಯಾಗಿ ಸರ್ಕಾರದ ನೀತಿ ನಿಯಮಾವಳಿಗಳ ಪಾಲನೆ ಮತ್ತು ಜಾರಿಗೊಳಿಸುವಿಕೆಯಲ್ಲಿ ಸಾರ್ವಜನಿಕರನ್ನು ಸಂಪರ್ಕಿಸುವ, ಸಮಾಲೋಚಿಸುವ ಭಾಗವಹಿಸುವಿಕೆಯ ಬಗ್ಗೆ ಏರ್ಪಡಿಸಿರುವ ವ್ಯವಸ್ಥೆಯನ್ನು ವಿವರಿಸಿ. 





ನೀತಿ ನಿಯಮಾವಳಿಗಳನ್ನು ರಚನೆ ಕುರಿತು ಸಾರ್ವಜನಿಕರನ್ನು ಸಂಪರ್ಕಿಸುವುದು ಅಥವಾ | ನೀತಿ ನಿಯಮಾವಳಿಗಳನ್ನು ಜಾರಿಗೊಳಿಸುವ ಕುರಿತು ಸಾರ್ವಜನಿಕರನ್ನು ಸಂಪರ್ಕಿಸುವುದು 


ಕ್ರಸಂ ಕರ್ತವ್ಯ/ ಸೇವೆ 
ಮನವಿಗಳನ್ನು ಸ್ವೀಕರಿಸುವ ಬಗ್ಗೆ ಏರ್ಪಡಿಸಿರುವ ವ್ಯವಸ್ಥೆ ಅಥವಾ ಮನವಿಗಳನ್ನು ಸ್ವೀಕರಿಸುವ ಬಗ್ಗೆ ಏರ್ಪಡಿಸಿರುವ ವ್ಯವಸ್ಥೆ 





ರಾಜ್ಯದ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಿಂದ 37 ಸೇವೆಗಳಡಿಯಲ್ಲಿ ಪ್ರಮಾಣ ಪತ್ರಗಳನ್ನು ನೀಡುವ ಸೇವೆಯನ್ನು ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳಲ್ಲಿ ನಿರ್ವಹಿಸಲಾಗುತ್ತಿದೆ. ಸದರಿ ಸೇವೆಗಳಡಿಯಲ್ಲಿ ಪ್ರಮಾಣ ಪತ್ರಗಳನ್ನು 
ಕೋರಿ ಸಾರ್ವಜನಿಕರಿಂದ ಬರುವ ಕೋರಿಕೆಯ ಅರ್ಜಿಗಳನ್ನು ಸ್ವೀಕರಿಸಿ ಅವುಗಳನ್ನು ಪರಿಶೀಲಿಸಿ ಗಣಕೀಕೃತ ಪ್ರಮಾಣ ಪತ್ರಗಳನ್ನು ನಾಡಕಛೇರಿಗಳಲ್ಲಿ ನೀಡುವ ವ್ಯವಸ್ಥೆ ಇರುತ್ತದೆ ಹಾಗೂ ಅಟಲ್‌ಜೀ ಜನಸ್ನೇಹಿ ಕೇಂದ್ರದ 
ಮೂಲಕ 37 ವಿವಿಧ ಪ್ರಮಾಣ ಪತ್ರಗಳ ಸೇವೆಗಳಿಗಾಗಿ ಸಾರ್ವಜನಿಕರು ಅರ್ಜಿಯನ್ನು ಸ್ವೀಕರಿಸಿದ ನಂತರ, ಅರ್ಜಿ ಸ್ವೀಕೃತಿ ಬಗ್ಗೆ ಮತ್ತು ಪ್ರಮಾಣ ಪತ್ರ ವಿತರಣೆಗೆ ಸಿದ್ದವಾದಾಗ ಅರ್ಜಿದಾರರು ಪ್ರಮಾಣಪತ್ರದ ನೈಜತೆಯನ್ನು 
ಪರೀಕ್ಷಿಸಲು ಉಚಿತವಾಗಿ ಎಸ್‌.ಎಮ್‌.ಎಸ್‌ ಸಂಖ್ಯೆ 51969 ಗೆ “KA-NK Certificate Number” ಎ೦ದು ಎಸ್‌.ಎಮ್‌.ಎಸ್‌ ಮಾಡಬಹುದು. ಎಸ್‌.ಎಮ್‌.ಎಸ್‌ಗೆ ಪ್ರಕ್ರಿಯೆ ನೀಡಿ ಪ್ರಮಾಣ ಪತ್ರದ ಪೂರ್ಣ ಮಾಹಿತಿಯನ್ನು 





ನೀಡಲಾಗುತ್ತದೆ. ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯು ಅ೦ತರ್ಜಾಲ (www.nadakacheri.karnataka.gov.in) ರಲ್ಲಿ ಲಭ್ಯವಿರುತ್ತದೆ. 








ಅಧ್ಯಾಯ-8 
ಸಾರ್ವಜನಿಕ ಪ್ರಾಧಿಕಾರದ ಭಾಗವಾಗಿ ಸ್ಥಾಪಿತಗೊಂಡಿರುವ ಮಂಡಳಿಗಳು, ಪರಿಷತ್ತು, ಸಮಿತಿಗಳು ಮತ್ತು ಇತರೆ ಸಂಸ್ಥೆಗಳು 
[ಕಂಡಿಕೆ 4(0(ಬಿ) (iii) 
ಸಾರ್ವಜನಿಕ ಪ್ರಾಧಿಕಾರಿಯಾಗಿ ವಿವಿಧ ಮಂಡಳಿಗಳು, ಪರಿಷತ್ತು, ಸಮಿತಿಗಳು ಮತ್ತು ಇತರೆ ಸಂಸ್ಥೆಗಳ ವಿವರಗಳನ್ನು ಈ ಕೆಳಕಂಡ ನಮೂನೆಯಲ್ಲಿ ನೀಡುವುದು. 





ಸಭೆಯು ಸಾರ್ವಜನಿಕರಿಗೆ ತೆರೆದಿದೆ / 
ರಚನೆ ಅಧಿಕಾರ ಮತ್ತು ಕರ್ತವ್ಯಗಳ ಸಭೆಯ ನಡವಳಿಯು ಸಾರ್ವಜನಿಕರಿಗೆ 
ಲಭ್ಯತೆ ಉಂಟೇ? 


ಮಂಡಳಿ, ಪರಿಷತ್ತು, ಸಮಿತಿಗಳು 
ಮತ್ತು ಇತ್ಯಾದಿಗಳ ಹೆಸರು 

















ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದ ವ್ಯಾಪಿಗೆ ಬರುವುದಿಲ್ಲ 








ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


೮೧೯ 





ಅಧ್ಯಾಯ-9 
ಅಧಿಕಾರಿ ಮತ್ತು ನೌಕರರ ದೂರವಾಣಿ ಸಂಪರ್ಕ ಮಾಹಿತಿ 
[ಕಂಡಿಕೆ 4(1)(ಬಿ) (x)] 


ವಿವಿಧ ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಹಂತದ ಅಧಿಕಾರ ಮತ್ತು ನೌಕರರ ಸಂಪರ್ಕ ಮಾಹಿತಿಯನ್ನು ನೀಡುವುದು. 






































































































































ಅಧಿಕಾರಿ/ನೌಕರರ ಹೆಸರು ದೂರವಾಣಿ ಸಂಪರ್ಕ ಸಂಖ್ಯೆ / 
ಕ್ರಸ ಶ್ರೀ / ಶ್ರೀಮತಿ. ಹುದ್ದೆ ಕಛೇರಿ ವಿಳಾಸ ಣ್‌ ಹ ಇ-ಮೇಲ್‌ ಐ.ಡಿ. 
1, ಶ್ರೀ ಮುನೀಶ್‌ ಮೌದ್ಗಿಲ್‌, ಭಾ.ಆ.ಸೇ. ನಿರ್ದೇಶಕರು 080 22113256 commr.sslr@gmail.com 
2. ಡಾ॥ ಅರುಂಧತಿ ಚಂದಶೇಖರ್‌ ಅಪರ ನಿರ್ದೇಶಕರು 080 22742332 9483526733 adnemmadi@ gmail.com 
3: ಶ್ರೀಮತಿ ಎಂ.ಡಿ. ಗೀತಾ ಸಹಾಯಕ ನಿರ್ದೇಶಕರು 9611347834 
4. ಶ್ರೀ ಎಂ. ವಜೀರ್‌ ಅಹಮದ್‌ ಲೆಕ್ಕಾಧಿಕಾರಿಗಳು (ಕನ್ನ್‌ಲ್‌ಟೆನ್ನಿ) 9845495158 
೨. ಶ್ರೀ ಮಾಲಿಗೌಡ ಪಾಟೀಲ್‌ ಪ್ರ.ದ.ಸ (ಓ.ಓ.ಡಿ) 9901433989 
6. ಶ್ರೀಮತಿ ಆರತಿ ಶಿರಸ್ಟೇದಾರರು 9980534744 
(ಗ್ರಾಮ ಪುರೋಹಿತರು) 
7. ಶ್ರೀಮತಿ ಅಂಬಿಕ ದ್ವಿದ.ಸ (ಓ.ಓ.ಡಿ) 8884199787 
8. ಶ್ರೀಮತಿ ಸತ್ಯವತಿ, ದ್ವಿದ.ಸ (ಓ.ಓ.ಡಿ) 8792355142 
9. ಶ್ರೀಮತಿ ಸುಜಾತ, ದ್ವಿದ.ಸ (ಓ.ಓ.ಡಿ) 9741271302 
10. ಶ್ರೀಮತಿ ಕವಿತ ಆಪರೇಟರ್‌ (ಹೊರಗುತ್ತಿಗೆ) 9845641765 nadakacheri@gmail.com 
ii: ಕುಮಾರಿ ಜ್ಯೋತಿ ಆಪರೇಟರ್‌ (ಹೊರಗುತಿಗೆ) 080 22742333 | 971636723 
12. ಕುಮಾರಿ ಕಾಂಚನ ಆಪರೇಟರ್‌ (ಹೊರಗುತ್ತಿಗೆ) 9035867976 
13. ಶ್ರೀಮತಿ ಸುಜಾತ ಆಪರೇಟರ್‌ (ಹೊರಗುತ್ತಿಗೆ) 8105210336 
14. ಶ್ರೀ ಹೆಚ್‌.ಎಸ್‌.ಚಂದ್ರು ಆಪರೇಟರ್‌ (ಹೊರಗುತ್ತಿಗೆ) 9738240726 
15. ಶ್ರೀ ಬ್ರಹ್ಮೇಶ್‌ ವಾಹನಚಾಲಕರು 9900445620 
(ಹೊರಗುತ್ತಿಗೆ) 
16. ಶ್ರೀ ನಾಗಭೂಷಣ್‌ ವಾಹನಚಾಲಕರು 7795122545 
17. ಶ್ರೀಮತಿ ನಜೀಬಾ ಗ್ರೂಫ್‌ “ಡಿ” ನೌಕರರು 9141221851 
(ಹೊರಗುತ್ತಿಗೆ) 

18. ಶ್ರೀ ಸುರೇಶ್‌ .ಈ ಫ್‌ “ಡಿ” ನೌಕರರು 9591911814 














೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


ಭಾಗ ೩ 








ಅಧಿಕಾರಿ/ನೌಕರರ ಹೆಸರು 





























ದೂರವಾಣಿ ಸಂಪರ್ಕ ಸಂಖ್ಯೆ 1 















































ಕ್ರಸ ಸ ಹುದ್ದೆ ಕಛೇರಿ ವಿಳಾಸ ಇ-ಮೇಲ್‌ ಐಡಿ. 
ಶ್ರೀ / ಶ್ರೀಮತಿ. ಕಛೇರಿ ನಿವಾಸ 
(ಹೊರಗುತ್ತಿಗೆ) 

19. ಶ್ರೀ ಇಂದಕಾಂತ್‌ ಯೋಜನಾ ವ್ಯವಸ್ಥಾಪಕರು 9449096050 
(ಗುತ್ತಿಗೆ ಆಧಾರ ಮೇಲೆ) 

20. ಶ್ರೀ ಮಂಜುನಾಥ್‌ ತಾಂತಿಕ ಸಮಾಲೋಚಕರು 080 22745252 9449096051 
(ಗುತ್ತಿಗೆ ಆಧಾರ ಮೇಲೆ) 

21. ಶ್ರೀ ಮುನಿರಾಜು ಬಿ.ಎನ್‌. ತಾಂತಿಕ ಸಮಾಲೋಚಕರು 9449096052 

(ಇ ಆಡಳಿತ ಇಲಾಖೆಯಿಂದ 
ಪಡೆಯಲಾಗಿದೆ) 

22. ಶ್ರೀ ಸುಪ್ರೀತ್‌ ಕುಮಾರ್‌ ತಾಂತ್ರಿಕ ಸಮಾಲೋಚಕರು 9449096053 
(ಗುತಿಗೆ ಆಧಾರ ಮೇಲೆ) nemmaditech@gmail.com 

23. ಶ್ರೀ ರಾಕೇಶ್‌ ತಾಂತ್ರಿಕ ಸಮಾಲೋಚಕರು 9449096056 
(ಗುತ್ತಿಗೆ ಆಧಾರ ಮೇಲೆ) 

24, ಶ್ರೀ ಪುರ್‌ಖಾನ್‌ ತಾಂತ್ರಿಕ ಸಮಾಲೋಚಕರು 9449096054 
(ಗುತ್ತಿಗೆ ಆಧಾರ ಮೇಲೆ) 

25. ಶ್ರೀ ಸೋಲೊಮನ್‌ ರಾಜ್‌ ತಾಂತ್ರಿಕ ಸಮಾಲೋಚಕರು 9449096055 
(ಗುತ್ತಿಗೆ ಆಧಾರ ಮೇಲೆ) 

26. ಶ್ರೀ ಚೇತನ್‌ ಹೆಚ್‌.ಎನ್‌. ತಾಂತ್ರಿಕ ಸಹಾಯಕರು 
(ಗುತ್ತಿಗೆ ಆಧಾರ ಮೇಲೆ) 

27. ಶ್ರೀ ವಸಂತ್‌ ಕುಮಾರ್‌ ಎಸ್‌.ಕೆ. ತಾಂತ್ರಿಕ ಸಹಾಯಕರು 9449096059 
(ಗುತ್ತಿಗೆ ಆಧಾರ ಮೇಲೆ) 

28. ಶ್ರೀ ಮಂಜುನಾಥ್‌ .ಎಮ್‌ ತಾಂತ್ರಿಕ ಸಹಾಯಕರು 9449096061 
(ಗುತ್ತಿಗೆ ಆಧಾರ ಮೇಲೆ) 

29.. ಕುಮಾರಿ ಕಾವ್ಯಶ್ರೀ ಎಸ್‌. ತಾಂತ್ರಿಕ ಸಹಾಯಕರು 
(ಗುತ್ತಿಗೆ ಆಧಾರ ಮೇಲೆ) 


























* ಕ್ರಸಂ 4 ಕನ್ಸ್‌ಲ್‌ಟೆನ್ಸಿ ಆಧಾರದ ಮೇಲೆ ಪಡೆಯಲಾಗಿದೆ. 
** ಕ್ರಸ೦ 10 ರಿಂದ 17 ರವರೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ 
*೫ ಕ್ರಸ೦ 18 ರಿಂದ 29 ರವರೆಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


೮೨೧ 





ಅಧಿಕಾರಿ ಮತ್ತು ನೌಕರರಿಗೆ ಮಾಹೆಯಾನ ನೀಡಲಾಗುತ್ತಿರುವ ವೇತನದ ವಿವರಗಳು. 


ಅಧ್ಯಾಯ-10 


[ಕಂಡಿಕೆ 41)(ಬಿ) ೧07 


ಅಧಿಕಾರಿ ಮತ್ತು ನೌಕರರ ಮಾಹೆಯಾನ ನೀಡುತ್ತಿರುವ ವೇತನದ ವಿವರಗಳನ್ನು ಈ ಕೆಳಕಂಡ ನಮೂನೆಯಲ್ಲಿ ನೀಡುವುದು. 













































































ಕ್ರಸಂ ಅಧಿಕಾರಿ/ನೌಕರರ ಹೆಸರು ಶ್ರೀ / ಶ್ರೀಮತಿ ಹುದ್ದೆ ಒಟ್ಟು ವೇತನ 
I. ಶ್ರೀ ಮುನೀಶ್‌ ಮೌದ್ಗಿಲ್‌ ನಿರ್ದೇಶಕರು (ಪದನಿಮಿತ್ತ) ೭ 
2; ಡಾ॥ ಅರುಂಧತಿ ಚಂದ್ರಶೇಖರ್‌ ಅಪರ ನಿರ್ದೇಶಕರು 68,980-00 
3. ಶ್ರೀಮತಿ ಎಂ.ಡಿ. ಗೀತ ಸಹಾಯಕ ನಿರ್ದೇಶಕರು 46,245-00 
4. ಶ್ರೀ ಎಂ. ವಜೀರ್‌ ಅಹಮದ್‌ ಲೆಕ್ಕಾಧಿಕಾರಿಗಳು (ಕನ್ಸ್‌ಲ್‌ಟೆನ್ಸಿ) 58,590-00 
5. ಶ್ರೀ ಮಾಲಿಗೌಡ ಪಾಟೀಲ್‌ ಪ್ರದ.ಸ (ಒ.ಒ.ಡಿ) 28,725-00 
6. ಶ್ರೀಮತಿ ಆರತಿ ಶಿರಸ್ಸೆದಾರರು (ಓ.ಓ.ಡಿ) 39,503-00 
7. ಶ್ರೀಮತಿ ಅಂಬಿಕ ದ್ವಿದ.ಸ (ಒ.ಒ.ಡಿ) 20,294-00 
8. ಶ್ರೀಮತಿ ಸತ್ಯವತಿ, ದ್ವಿದ.ಸ (ಒ.ಒ.ಡಿ) 17.791-00 
9. ಶ್ರೀಮತಿ ಸುಜಾತ, ದ್ವಿದ.ಸ (ಒ.ಒ.ಡಿ) 20,691-00 
10. ಶ್ರೀಮತಿ ಕವಿತ ಆಪರೇಟರ್‌ (ಹೊರಗುತ್ತಿಗೆ) 13,931-00 
ll. ಶ್ರೀಮತಿ ಸುಜಾತ ಆಪರೇಟರ್‌ (ಹೊರಗುತ್ತಿಗೆ) 13,931-00 
12. ಕುಮಾರಿ ಜ್ಯೋತಿ ಆಪರೇಟರ್‌ (ಹೊರಗುತ್ತಿಗೆ) 13,931-00 
13. ಕುಮಾರಿ ಕಾಂಚನ ಆಪರೇಟರ್‌ (ಹೊರಗುತ್ತಿಗೆ) 13,931-00 
14. ಶ್ರೀ ಹೆಚ್‌.ಎಸ್‌. ಚಂದ್ರು ಆಪರೇಟರ್‌ (ಹೊರಗುತ್ತಿಗೆ) 13,931-00 
15; ಶ್ರೀ ಬ್ರಹ್ಮೇಶ್‌ ವಾಹನ ಚಾಲಕರು (ಹೊರಗುತ್ತಿಗೆ) 12,019-00 
16, ಶ್ರೀ ನಾಗಭೂಷಣ್‌ ವಾಹನ ಚಾಲಕರು 23,666-00 
17. ಶ್ರೀಮತಿ ನಜೀಬಾ ಗ್ರೂಫ್‌ “ಡಿ” ನೌಕರರು (ಹೊರಗುತ್ತಿಗೆ) 9,047-00 
18. ಶ್ರೀ ಸುರೇಶ್‌ .ಈ ಗ್ರೂಫ್‌ “ಡಿ” ನೌಕರರು (ಹೊರಗುತ್ತಿಗೆ) 9,047-00 
ಯೋಜನಾ ವ್ಯವಸ್ಥಾಪಕರು 
19. ಶ್ರೀ ಇಂದಕಾಂತ್‌ 1,82,585-00 
(ಗುತ್ತಿಗೆ ಆಧಾರ ಮೇಲೆ) 
20. ಶ್ರೀ ಮಂಜುನಾಥ್‌ ತಾಂತ್ರಿಕ ಸಮಾಲೋಚಕರು (ಗುತ್ತಿಗೆ ಆಧಾರ ಮೇಲೆ) 89,955394 











೮೨೨ 


ಭಾಗ ೩ 

























































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 
ಕ್ರಸಂ ಅಧಿಕಾರಿ/ನೌಕರರ ಹೆಸರು ಶ್ರೀ / ಶ್ರೀಮತಿ ಹುದ್ದೆ ಒಟ್ಟು ವೇತನ ಷರಾ 
21. ಶ್ರೀ ಪುರ್‌ಖಾನ್‌ ತಾಂತ್ರಿಕ ಸಮಾಲೋಚಕರು (ಗುತ್ತಿಗೆ ಆಧಾರ ಮೇಲೆ) 89,955394 
22. ಶ್ರೀ ಸುಪ್ರೀತ್‌ ಕುಮಾರ್‌ ತಾಂತ್ರಿಕ ಸಮಾಲೋಚಕರು (ಗುತ್ತಿಗೆ ಆಧಾರ ಮೇಲೆ) 47,652-09 
23. ಶ್ರೀ ರಾಕೇಶ್‌ ಗೌಡ ತಾಂತ್ರಿಕ ಸಮಾಲೋಚಕರು (ಗುತ್ತಿಗೆ ಆಧಾರ ಮೇಲೆ) 47,652-09 
24. ಶ್ರೀ ಸೋಲೊಮನ್‌ ರಾಜ್‌ ತಾಂತ್ರಿಕ ಸಮಾಲೋಚಕರು (ಗುತ್ತಿಗೆ ಆಧಾರ ಮೇಲೆ) 50326343 
25. ಶ್ರೀ ಚೇತನ್‌ ಹೆಚ್‌.ಎನ್‌. ತಾಂತ್ರಿಕ ಸಹಾಯಕರು (ಗುತ್ತಿಗೆ ಆಧಾರ ಮೇಲೆ) 35,933-33 
26. ಶ್ರೀ ವಸಂತ್‌ ಕುಮಾರ್‌ ಎಸ್‌.ಕೆ. ತಾಂತಿಕ ಸಹಾಯಕರು (ಗುತ್ತಿಗೆ ಆಧಾರ ಮೇಲೆ) 35,933-33 
27 ಶ್ರೀ ಮಂಜುನಾಥ್‌ .ಎಮ್‌ ತಾಂತ್ರಿಕ ಸಹಾಯಕರು (ಗುತ್ತಿಗೆ ಆಧಾರ ಮೇಲೆ) 35,933-33 
28 ಕುಮಾರಿ ಕಾವ್ಯಶ್ರೀ ತಾಂತ್ರಿಕ ಸಹಾಯಕರು (ಗುತ್ತಿಗೆ ಆಧಾರ ಮೇಲೆ) 35,933-33 
ಅಧ್ಯಾಯ-11 
ನಿರ್ದೇಶಕರು, ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ, ಬೆಂಗಳೂರು ಇವರ ಕಛೇರಿಗೆ ಸಂಬಂಧಿಸಿದಂತೆ ಯೋಜನೆಯನ್ನೊಳಗೊಂಡಂತೆ ನಿಗಧಿಯಾಗಿರುವ ಆಯವ್ಯಯ 
[ಸೆಕ್ಷನ್‌ 4(1)(ಬಿ) 00] 
ಸಾರ್ವಜನಿಕ ಪ್ರಾಧಿಕಾರಿಯಾಗಿ ಕಛೇರಿಗೆ ಅನ್ವಯಿಸುವಂತೆ ಕೈಗೊಳ್ಳುತ್ತಿರುವ ಯೋಜನೆಗಳು, ಕಾರ್ಯಕ್ರಮಗಳು ಮತ್ತು ವಿಧಾನಗಳ ವಿವರಗಳು ಈ ಕೆಳಕಂಡಂತಿದೆ. 
(ರೂ. ಲಕ್ಷಗಳಲ್ಲ) 
ಎ 2015-16 ನೇ ಸಾಲಿನ ಆಯವ್ಯಯದಲ್ಲಿ ನಿಗಧಿಯಾಗಿರುವ 2015-16 ನೇ ಸಾಲಿನಂತೆ ನಿರೀಕ್ಷಿಸಿರುವ ಔಟ್‌ ಬಟವಾಡೆ ಮಾಡಿರುವ ಮಾಹಿತಿಗಳು ಲಭ್ಯವಿರುವ ವರದಿ 
ಯೋಜನೆ/ಕಾರ್ಯಕ್ರಮ/ ಸ್ಕೀಮ್‌/ಪ್ರಾಜೆಕ್ಟ್‌/ ಕಾರ್ಯಚಟುವಟಿಕೆ/ ಉದ್ದೇಶ ಪ್ರಸ್ತಾಪಿಸಿರುವ ಖರ್ಚು ಕಮ್‌ (ವೆಬ್‌ಸೈಟ್‌, ವರದಿಗಳು, ಸೂಚನಾ ಫಲಕ ಇತ್ಯಾದಿ) * 
ಯೋಜನೆ 
ವೇತನ -ಅಧಿಕಾರಿಗಳು 9.00 15.82 — — 
ವೇತನ-ಸಿಬ್ಬಂದಿ 0.00 8.30 ದ ದ 
ತುಟ್ಟಿ ಭತ್ಯ 3.00 6.09 — ದ 
ಇತರೆ ಭತ್ಯ 5.00 10.96 ದ — 
ವೈದ್ಯಕೀಯ ಭತ್ಯ 0.00 0.00 — — 
ಸಾದು ಹಣ್ಣನು 3.00 3.00 - - 
ಮರುಪಾವತಿ 
ಪ್ರಯಾಣ ವೆಚ್ಚಗಳು 2.00 4.00 ಎ ದ 
ಸಾಮಾನ್ಯ ವೆಚ್ಚಗಳು 500.00 2100.00 — — 
ಇತರೆ ಖರ್ಚುಗಳು 3.00 5.00 ದ — 



























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೨೩ 
ಸು 2015-16 ನೇ ಸಾಲಿನ ಆಯವ್ಯಯದಲ್ಲಿ ನಿಗಧಿಯಾಗಿರುವ 2015-16 ನೇ ಸಾಲಿನಂತೆ ನಿರೀಕ್ಷಿಸಿರುವ ಔಟ್‌ ಬಟವಾಡೆ ಮಾಡಿರುವ ಮಾಹಿತಿಗಳು ಲಭ್ಯವಿರುವ ವರದಿ 
ಣಿ ಯೋಜನೆ/ಕಾರ್ಯಕ್ರಮ/ ಸ್ಕೀಮ್‌/ಪ್ರಾಜೆಕ್ಟ್‌/ ಕಾರ್ಯಚಟುವಟಿಕೆ/ ಉದ್ದೇಶ ಪ್ರಸ್ತಾಪಿಸಿರುವ ಖರ್ಚು ಕಮ್ಮ್‌* (ವೆಬ್‌ಸೈಟ್‌, ವರದಿಗಳು, ಸೂಚನಾ ಫಲಕ ಇತ್ಯಾದಿ) * 
ಕಟ್ಟಡ ಖರ್ಚುಗಳು 2.00 6.00 — ದ 
ಸಾರಿಗೆ ವೆಚ್ಚಗಳು 5.00 5.20 — ದ 
ಯೋಜನೇತರ 
ಸಾಮಾನ್ಯ ವೆಚ್ಚಗಳು 1000.00 2490.00 — — 
* ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಬೇಡಿಕೆ ಅನುಸಾರ ನೀಡಲಾಗುತ್ತಿದೆ. ಕಾರಣ, ಯಾವುದೇ ಫಲಾನುಭವಿಗಳ ಗುರಿ ಇರುವುದಿಲ್ಲ. 
ಅಧ್ಯಾಯ-12 


ಸಹಾಯಧನ ಹಂಚಿಕೆ ಕಾರ್ಯಕ್ರಮಗಳ ಜಾರಿಗೊಳಿಸುವಿಕೆಯ ವಿಧಾನ 
[ಸೆಕ್ಷನ್‌ 4(1)(ಬಿ) (xii) 
1 ಸಾರ್ವಜನಿಕ ಪ್ರಾಧಿಕಾರಿಯಾಗಿ ಸಬ್ಸಿಡಿ ದೊರೆಯುತ್ತಿರುವ ಕಾರ್ಯಚಟುವಟಿಕೆಗಳು/ ಕಾರ್ಯಕ್ರಮಗಳು / ಯೋಜನೆಗಳನ್ನು ರೂಪಿಸುತ್ತಿರುವ ಬಗ್ಗೆ ವಿವರಗಳನ್ನು ನೀಡುವುದು. 
2 ವಿವಿಧ ಕಾರ್ಯಕ್ರಮ/ಯೋಜನೆಗಳಲ್ಲಿ ದೊರೆಯುತ್ತಿರುವ ಸಬ್ಸಿಡಿಯ ಸ್ವರೂಪ, ಅರ್ಹತೆ ಮಾನದಂಡ ಒಪ್ಪುವ ಪ್ರಾಧಿಕಾರದ ಹುದ್ದೆಯ ವಿವರ. 











ಮಾನದಂಡ ಹುದ್ದೆಯ ಹೆಸರು 





ಕಾರ್ಯಕ್ರಮ/ಕಾರ್ಯ ಚಟುವಟಿಕೆಯ ಹೆಸರು ಸಬ್ಸಿಡಿಯ ಸ್ವರೂಪ/ ಸ್ಕೇಲ್‌ ಸಬ್ಸಿಡಿಯನ್ನು ಮಂಜೂರಾತಿ ನೀಡಲು ಇರುವ ಅರ್ಹತೆ ಸಬ್ಸಿಡಿಯನ್ನು ಮಂಜೂರು ಮಾಡುವ ಅಧಿಕಾರಿಯ 





ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದ ವ್ಯಾಪ್ತಿಗೆ ಬರುವುದಿಲ್ಲ 











ಅಧ್ಯಾಯ-13 
ಸಾರ್ವಜನಿಕ ಪ್ರಾಧಿಕಾರಿಯಾಗಿ ವಿನಾಯಿತಿ, ಅಪ್ಪಣೆ ಪತ್ರಗಳು ಅಥವಾ ಅಧಿಕಾರ ಪತ್ರಗಳನ್ನು ಮಂಜೂರು ಮಾಡಿದ ಸೌಲಭ್ಯಗಳನ್ನು ಸ್ವೀಕರಿಸಿದವರ ವಿವರಗಳು. 
[ಸೆಕ್ಷನ್‌ 40(ಬಿ) (xiii) 
ಸೌಲಭ್ಯ ಸ್ವೀಕರಿಸಿದಂತಹ ಫಲಾನುಭವಿಗಳ ಹೆಸರು ಮತ್ತು ವಿಳಾಸವನ್ನು ಈ ಕೆಳಕಂಡ ನಮೂನೆಯಲ್ಲಿ ನೀಡುವುದು. 
ಸಂಸ್ಥೆಗಳ ಫಲಾನುಭವಿಗಳು 





ಕಾರ್ಯಕ್ರಮ / ಯೋಜನೆಗಳ ಹೆಸರು: 








ಕ್ರಸಂ ಸೌಲಭ್ಯ ಸ್ವೀಕರಿಸಿದ ಸಂಸ್ಥೆಗಳ ಸೌಲಭ್ಯ ಮಂಜೂರಾಗಿರುವ ಪ್ರಮಾಣ / ಮಂಜೂರಾಗಿರುವ ದಿನಾಂಕ ಮಂಜೂರಾತಿ ನೀಡುವ ಪ್ರಾಧಿಕಾರಿಯ ಹೆಸರು 
ಹೆಸರು ಮತ್ತು ವಿಳಾಸ ತರಹೆ ಮತ್ತು ಹುದ್ದೆ 














ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದ ವ್ಯಾಪ್ತಿಗೆ ಬರುವುದಿಲ್ಲ 











ಅಧ್ಯಾಯ-14 
ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದಲ್ಲಿ ದೊರೆಯುವ ಅಥವಾ ಹೊಂದಿರುವ ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಅಳಿಸಿರುವ ಮಾಹಿತಿಗಳ ವಿವರಗಳು 
[ಸೆಕ್ಷನ್‌ 4(1(ಬಿ) (xiv) 
ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ವಿವಿಧ ಯೋಜನೆಗಳ ಇಲಾಖಾವಾರು ಮಾಹಿತಿಯನ್ನು ಒದಗಿಸುವುದು. 
(ಫ್ಲಾಪಿ, ಸಿಡಿ, ವಿಸಿಡಿ, ವೆಬ್‌ಸೈಟ್‌, ಇಂಟರ್‌ ನೆಟ್‌ ಇತ್ಯಾದಿ) 


೮೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


ಭಾಗ ೩ 








ಎಲೆಕ್ಟಾನಿಕ್‌ ಮಾದರಿ 
ಅ 


ವಿವರಗಳು (ಸೈಟ್‌ ಆರ್ಡರ್‌/ಲಭ್ಯವಿರುವ 
ಸ್ಥಳದ ಮಾಹಿತಿ ಇತ್ಯಾದಿ) 


ಶೀರ್ಷಿಕೆ ಅಥವಾ ವಸ್ತು ವಿಷಯಗಳು 


ಮಾಹಿತಿಯನ್ನು ಒದಗಿಸುವ 
ಅಧಿಕಾರಿಯ ಹೆಸರು, ಹುದ್ದೆ 
ಮತ್ತು ವಿಳಾಸ 





ವೆಬ್‌ಸೈಟ್‌ ಮೂಲಕ 
ಲಭ್ಯವಿರುತ್ತದೆ 


ಮಾಹಿತಿ 


www.nadakacheri.karnataka.gov.in 





ನಿರ್ದೇಶಕರು, ಅಟಲ್‌ಜೀ 
ಜನಸ್ನೇಹಿ ನಿರ್ದೇಶನಾಲಯ 





ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ 





ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ (ಪ್ರವರ್ಗ-1) 


ಮಾ 





ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳ ಪ್ರಮಾಣ ಪತ್ರ (ಪ.ಜಾ/ಪ.ಪಂ) 





ವಿಧವಾ ದೃಢೀಕರಣ ಪತ್ರ 





ಮರು ವಿವಾಹವಾಗದಿರುವ ಬಗ್ಗೆ ದೃಢೀಕರಣ ಪತ್ರ 





ವಸತಿ ದೃಢೀಕರಣ ಪತ್ರ 





ವಾಸಸ್ಥಳ ದೃಢೀಕರಣ ಪತ್ರ 





ಗೇಣಿ ರಹಿತ ದೃಢೀಕರಣ ಪತ್ರ 





ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ 





ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ 





ಸಣ್ಣ ಮತು ಅತಿ ಸಣ್ಣ ರೈತರ ದೃಢೀಕರಣ ಪತ್ರ 
ಣಿ er) ನ ಲ 0) ದು 





ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ 





ಬೊನಾಪೈಡ್‌ ದೃಢೀಕರಣ ಪತ್ರ 





ಸಾಲ ತೀರಿಸುವ ಶಕ್ತಿ ದೃಢೀಕರಣ ಪತ್ರ (ಸಾಲ್‌ವೆನ್ಸಿ ಪತ್ರ 





ವ್ಯವಸಾಯಗಾರರ ದೃಢೀಕರಣ ಪತ್ರ 





ಭೂ ಹಿಡುವಳಿ ಪ್ರಮಾಣ ಪತ್ರ 





ಜನಸಂಖ್ಯೆ ದೃಢೀಕರಣ ಪತ್ರ 





ಆದಾಯ ದೃಢೀಕರಣ ಪತ್ರ 





ಮೇಲುಸ್ಥರಕ್ಕೆ ಸೇರಿಲ್ಲವೆಂಬ ದೃಢೀಕರಣ ಪತ್ರ 





ಆದಾಯ ದೃಢೀಕರಣ ಪತ್ರ (ಅನುಕಂಪದ ಆಧಾರದ ಮೇಲಿನ ನೇಮಕಾತಿ ಉದ್ದೇಶಕ್ಕಾಗಿ) 





ಹಿಂದುಳಿದ ವರ್ಗಗಳ ದೃಢೀಕರಣ ಪತ್ರ (ಕೇಂದ್ರ) 





ಮೃತರ ಕುಟುಂಬದ ಜೀವಂತ ಸದಸ್ಯರ ದೃಢೀಕರಣ ಪತ್ರ 














ಸರ್ಕಾರಿ ನೌಕರಿಯಲ್ಲಿ ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ 











ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೨೫ 








ಮಾಹಿತಿಯನ್ನು ಒದಗಿಸುವ 
ಶೀರ್ಷಿಕೆ ಅಥವಾ ವಸ್ತು ವಿಷಯಗಳು ಅಧಿಕಾರಿಯ ಹೆಸರು, ಹುದ್ದೆ 
ಮತ್ತು ವಿಳಾಸ 


ವಿವರಗಳು (ಸೈಟ್‌ ಆರ್ಡರ್‌/ಲಭ್ಯವಿರುವ 


ಎಲೆಕಾನಿಕ್‌ ಮಾದರಿ 
ಅ ಸ್ಥಳದ ಮಾಹಿತಿ ಇತ್ಯಾದಿ) 





ಜೀವಿತಾ ದೃಢೀಕರಣ ಪತ್ರ 
ನಿರುದ್ಯೋಗಿ ದೃಢೀಕರಣ ಪತ್ರ 


ವಂಶವೃಕ್ಷದ ದೃಢೀಕರಣ ಪತ್ರ 
371 (ಜೆ) ರಡಿಯಲ್ಲಿ ವಸತಿ ಪ್ರಮಾಣ ಪತ್ರ 
371 (ಜೆ) ರಡಿಯಲ್ಲಿ ಅರ್ಹತಾ ಪ್ರಮಾಣ ಪತ್ರ 
ಹಕ್ಕು ಬದಲಾವಣೆ ಪ್ರತಿ 


ಪಹಣಿ ಪತ್ರಿಕೆ 























ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ದಾಪ್ಯ ವೇತನ 





ಸಂಧ್ಯಾ ಸುರಕ್ಷಾ ವೇತನ 
ಅಂಗ ವಿಕಲರ ವೇತನ 
ವಿಧವಾ ವೇತನ 
ರಾಷ್ಟ್ರೀಯ ಸಾಮಾಜಿಕ ಭಧ್ರತಾ ಯೋಜನೆ 
ಮೈತ್ರಿ 
ಮನಸ್ಥಿನಿ 
ಅಧ್ಯಾಯ-15 
ಗ್ರಂಥಾಲಯವನ್ನು ಸಾರ್ವಜನಿಕರ ಬಳಕೆಗೆ ನಿರ್ವಹಿಸಿದಲ್ಲಿ ಗ್ರಂಥಾಲಯ ಅಥವಾ ವಾಚನಾಲಯ ಕಾರ್ಯನಿರ್ವಹಿಸುವ ಸಮಯ ಹಾಗೂ ಸಾರ್ವಜನಿಕರಿಗೆ ಮಾಹಿತಿಯನ್ನು ಪಡೆಯಲು ಇರುವ ಅನುಕೂಲತೆಗಳ ವಿವರಗಳು. 
[ಸೆಕ್ಷನ್‌ 4(1)(ಬಿ) ೧7] 
ಸಾರ್ವಜನಿಕರು ಮಾಹಿತಿಗಳನ್ನು ಹೊಂದಲು ಲಭ್ಯವಿರುವ ಯಾಂತ್ರಿಕ ಸೌಲಭ್ಯಗಳು ಹಾಗೂ ಸ್ಥಳದ ವಿವರಗಳು. 
ವಿವರಗಳು ಸೌಲಭ್ಯ ದೊರೆಯುವ ಸ್ಥಳ/ಹೆಸರು ಇತ್ಯಾದಿ) ಮಾಹಿತಿಯನ್ನು ಹೊಂದಲು ಇರುವ ವಿಧಾನಗಳ ವಿವರಗಳು 





















































ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ, ಎಸ್‌.ಎಸ್‌.ಎಲ್‌.ಆರ್‌ ಕಟ್ಟಡ, ಕೆ. ಆರ್‌. ಸರ್ಕಲ್‌, ಬೆಂಗಳೂರು - 560 001. 





ಅಧ್ಯಾಯ-16 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಇತರೆ ವಿವರಗಳು 
[ಸೆಕ್ಷನ್‌ 4(1)(ಬಿ) (xvi) 
ವಿವಿಧ ಕಛೇರಿಗಳು/ ಆಡಳಿತಾತ್ಮಕ ಘಟಕಗಳು ಮತ್ತು ಮೇಲ್ಮನವಿ ಪ್ರಾಧಿಕಾರಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮತ್ತು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿ ನೇಮಿಸಲಾಗಿರುವ ವಿವರಗಳನ್ನು 
ನೀಡುವುದು. 


೮೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಸಾರ್ವಜನಿಕ ಮಾಹಿತಿ ಅಧಿಕಾರಿ: 
ಮಾಹಿತಿ ಹಕ್ಕು ಅಧಿನಿಯಮ 2005 ರ ಸೆಕ್ಷನ್‌ 41)ಬಿ ಹಾಗೂ ಸೆಕ್ಷನ್‌ 5(1). 5(2) ಮತ್ತು 191) ರಡಿ ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ 
ಕಾಯ್ದೆಯನ್ವಯ ಒದಗಿಸಲು, ಮಾಹಿತಿ ಕೋರುವ ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಕ್ರಮವಾಗಿ ಸಾರ್ವಜನಿಕ ಮಾಹಿತಿ, ಅಧಿಕಾರಿ, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳನ್ನಾಗಿ 
ಈ ಕೆಳಕಂಡ ಅಧಿಕಾರಿಗಳನ್ನು ಸರ್ಕಾರದಿಂದ ನೇಮಿಸಲಾಗಿದೆ. 





ಇ 
ಕ್ರಸ 


೦ ಕಛೇರಿಯ ಹೆಸರು /ಆಡಳಿತಾತ್ಮಕ ಘಟಕ 


ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ನೇಮಿಸಿರುವ ಅಧಿಕಾರಿಯ ಹುದ್ದೆ ದೂರವಾಣಿ ಸಂಖ್ಯೆಗಳು ಕಛೇರಿ ನಿವಾಸ ಫ್ಯಾಕ್ಸ್‌ ಇ-ಮೇಲ್‌ ಐ.ಡಿ 








ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ 








ಸಹಾಯಕ ನಿರ್ದೇಶಕರು ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ 080 22742333, nadakacheri@ gmail.com 

















ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 










































































ಕ್ರಸಂ | ಕಛೇರಿಯ ಹೆಸರು/ಆಡಳಿತಾತ್ಮಕ ಘಟಕ Ee ಯರ ದೂರವಾಣಿ ಸಂಖ್ಯೆಗಳು ಕಛೇರಿ ನಿವಾಸ ಫ್ಯಾಕ್ಸ್‌ ಇ-ಮೇಲ್‌ ಐಡಿ 
1, ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ ಪ್ರಥಮ ದರ್ಜೆ ಸಹಾಯಕರು 080 22742333 118081800011(0)177811.0017) 
ಮೇಲ್ಮನವಿ ಪ್ರಾಧಿಕಾರ 
ಕ್ರಸಂ ಕಛೇರಿಯ ಹೆಸರು/ಆಡಳಿತಾತ್ಮಕ ಘಟಕ ಮೇಲ್ಮನವಿ ಪ್ರಾಧಿಕಾರಿಯಾಗಿ ನೇಮಿಸಿರುವ ಅಧಿಕಾರಿಯ ಹುದ್ದೆ ದೂರವಾಣಿ ಸಂಖ್ಯೆಗಳು ಕಛೇರಿ ನಿವಾಸ ಫ್ಯಾಕ್ಸ್‌ ಇ-ಮೇಲ್‌ ಐ.ಡಿ 
1. ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ ಅಪರ ನಿರ್ದೇಶಕರು 080 22742332 adnemmadi@ gmail.com 
ಅಧ್ಯಾಯ-17 
ನಿರ್ಧಿಷ್ಟ ಪಡಿಸಬಹುದಾದಂಥ ಇತರೆ ಮಾಹಿತಿಗಳು 
[ಸೆಕ್ಷನ್‌ 4(1)(ಬಿ) ೧711) 
ನಾಗರೀಕರಿಗೆ ಉಪಯೋಗವಾಗುವ ಪ್ರಕಟಿಸಲಾದ ಇತರೆ ಮಾಹಿತಿ ಅಥವಾ ಪ್ರಕಟಣೆಗಳು 
ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯು ಅ೦ತರ್ಜಾಲ (www.ಗಡadakacheri.karnataka.gov.in) ರಲ್ಲಿ ಲಭ್ಯವಿರುತ್ತದೆ. 

ಆಯುಕ್ತರು, 

ಈ] ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಮತ್ತು 
ನಿರ್ದೇಶಕರು, 


ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯ. 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ: ಸಿಐ 07 ಎಸ್‌ಪಿಕ್ಯೂ 2016, ಬೆಂಗಳೂರು ದಿನಾಂಕ:10-02-2016. 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(4)ರಡಿ ಅಧಿಸೂಚನೆ 


1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ವಿಧಿ 28()ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ, ದಿನಾಂಕ: 22.06.2012ರ ಪ್ರಾಥಮಿಕ ಅಧಿಸೂಚನೆ ಕರ್ನಾಟಕ 
ವಿಶೇಷ ರಾಜ್ಯಪತ್ರ ಭಾಗ-3ರ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ: 2 ರಿಂದ 4 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 255 ಎಸ್‌ಪಿಕ್ಯೂ 2012 ದಿನಾಂಕ: 20.06.2012ರಂದು ಭೂಸ್ವಾಧೀನಕ್ಕೆ ಒಳಪಟ್ಟ ಪ್ರದೇಶದ ಪ್ರಕಾರ ಸರ್ಕಾರ 
ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟರುವ ಜಮೀನುಗಳನ್ನು ಇದೇ ಅಧಿಸೂಚನೆಯಲ್ಲಿ ಹೇಳಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆ ಪಟ್ಟಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೨೭ 





ಮೇಲ್ಕಂಡ ಅಧಿಸೂಚನೆಯ ಷಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಮೇಲ್ಕಂಡ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿ ಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ ಮೇಲ್ಕಂಡ ಕಾಯ್ದೆ 
ವಿಧಿ 2863) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಆದುದರಿಂದ, 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4)ರ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ 18ರ) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಮೇಲ್ಕಂಡ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 






























































ಗ್ರಾಮ : ಕಡಕೊಳ ಹೋಬಳಿ: ಜಯಪುರ ತಾಲ್ಲೂಕು: ಮೈಸೂರು ಜಿಲ್ಲೆ: ಮೈಸೂರು 
ವಿಸ್ತೀರ್ಣ ಚಕ್ಕುಬಂದಿ 
ಅನುಭವದಾರರ 
ಕ್ರಸಂ | ಸರ್ವೆ ನಂ ಖಾತೆದಾರರ ಹೆಸರು ಹಸತ ಐನ್‌ ಖರಾಬು ಬಾಕಿ ತರಹೆ ಆಕಾರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿ ಣ 
ಅ 
ಎ.ಗು ಎ.ಗು ಎ.ಗು ಸರ್ವೆ ನಂ. ಸರ್ವೆ ನಂ. ಸರ್ವೆ ನಂ. ಸರ್ವೆ ನಂ. 
1 188/2 ಮಹದೇವು ಬಿನ್‌ ಲೇ ಅಪ್ಪಾಜಿ ಮಹದೇವು 1-14 — 1-14 ಖುಷ್ಕಿ 4-50 189 188/1 191 192 187 
ಒಟ್ಟು 1-14 ಡ್‌ 1-14 

PR. 170 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
50. 65 ಎನ್‌. ಕುಮಾರ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ.)(ಪು. 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 
ಹೆಚ್ಚುವರಿ ಅಧಿಸೂಚನೆ 
ಸಂಖ್ಯೆ: ಲೋಇ 129 ಇಎಪಿ 2009(ಪಿ-1), ಬೆಂಗಳೂರು ದಿನಾಂಕ : 09-02-2016. 


ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಎಕ್ಕುಂಬಿ-ಮೊಳಕಲ್ಮೂರು ರಾಜ್ಯ ಹೆದ್ದಾರಿ 2 ರಲ್ಲಿ ಹಾವೇರಿ ಯಿ೦ದ-ಹಾನಗಲ್‌ ವರೆಗೆ(ಎನ್‌ಹೆಚ್‌-4)(ಲಿಂಕ್‌ 
ಸಂಖ್ಯೆ:ಟಿ-8) ರಸ್ತೆ ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನುಗಳು ರಾಜ್ಯ 
ಹೆದ್ದಾರಿ ಸಂಖ್ಯೆ 2ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ಏವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 2ರ ರಸ್ತೆ ಅಭಿವೃದ್ಧಿಗೆ ಅವಶ್ಯಕಗಿದೆ ಎಂದು 
ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರ ಪರವಾಗಿ ಪ್ರತಿನಿಧಿಸುವವರನ್ನು 
ತಡೆಯುವುದಾಗಲಿ ಅಥವಾ ಅಡ್ಡಿಪಡಿಸುವುದಾಗಲಿ ಮಾಡಕೊಡದೆ೦ದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 
ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕ್ರಯ, 
ಕರಾರು. ಬೋಗ್ಯ, ಲೀಜ್‌. ಅದಲು-ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನ೦ತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 


೮೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಸದರಿ ಜಮಿನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆ೦ಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 


ಹೆದ್ದಾರಿ ಅಭಿವೃದ್ಧಿ ಯೋಜನೆ ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್‌ರವರ ಕಛೇರಿಯಲ್ಲಿ ಇಡಲಾಗಿದೆ. 






















































































-:ಷೆಡ್ಯೂಲ್‌:- 
ಗ್ರಾಮ : ವರ್ದಿ ಹೋಬಳಿ: ಬಮ್ಮನಳ್ಳಿ ತಾಲ್ಲೂಕು: ಹಾನಗಲ್ಲ ಜಿಲ್ಲೆ: ಹಾವೇರಿ 
ಕ್ರಸಂ ಜ್‌ ಆಕಾರ ಬಂದಿನಂತೆ ಜಮೀನಿನ ವಿವರ ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ ಆಕಾರ ಚಕ್ಕುಬಂದಿ ಪಹಣಿ 
ಖಾತೇದಾರರ ಹೆಸರು | ಸ.ನಂ. | ತರಹ | ಒಟ್ಟು | ಖರಾಬು ಉಳಿಕೆ | ಐನು ಖರಾಬು ಒಟ್ಟು ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ ಸ 
ಶ್ರೀಯುತರು/ಶ್ರೀಮತಿ Jk ಎ-ಗುಂಟೆ | ಎ-ಗುಂಟಿ ಎ-ಗುಂಟೆ | ಎ-ಗುಂಟೆ | ಎ-ಗುಂಟೆ 1 
1 2 3 4 5 6 7 8 9 10 11 12 13 14 15 
1 *ಕಮ್ಮಾರ ಬಸವಣ್ಣೆಪ್ಪ 65ಅ1 ಮುಷ್ಠಿ 2-07 ಆ 2-07 3-80 0-11 ಪ 0-11 0-42 ಸ.ನಂ. ಗ್ರಾಮ 65ಎ/ರ ರಸ್ತೆ 1-25 
ಫಕ್ಕೀರಪ್ಪ ಅಕುಮ್ಯ 60/ ಸಿಂಗಾಪುರ | ಉಳಿದ 
ಗಡಿ ಭಾಗ 
ಒಟ್ಟು 0-11 ಹ 0-11 
ಘೋಷ್ಟಾರೆ 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 
ಜ್‌ ಗ್ರಾಮದ ಹೆಸರು ಹೋಬಳಿ ತಾಲ್ಲೂಕು ಜಿಲ್ಲೆ ಐನು ಖರಾಬು ಒಟ್ಟು 
ಕ ಎ-ಗುಂಟೆ ಎ-ಗುಂಟೆ ಬಸುಹತ 
1 ವರ್ದಿ ಬಮ್ಮನಳ್ಳಿ ಹಾನಗಲ್ಲ ಹಾವೇರಿ 0-11 ಬ 0-11 
ಒಟ್ಟು 0-11 1 0-11 





























ಸಂಖ್ಯೆ ಲೋಇ 129 ಇಎಪಿ 2009 (ಪಿ) 


PR. 171 
50. 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆಂ.ವಿಜಯ್‌. ಭೀ. ಚಂದಾಪುರ, 





ವಿಶೇಷಾಧಿಕಾರಿ, 
ಬಾಹ್ಯ ಅನುದಾನಿತ ಯೋಜನೆಗಳು (EAP), 
ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೨೯ 





ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 
ಹೆಚ್ಚುವರಿ ಅಧಿಸೂಚನೆ 
ಸಂಖ್ಯೆ: ಲೋಇ 43 ಇಎಪಿ 2012, ಬೆಂಗಳೂರು ದಿನಾಂಕ: 09-02-2016. 


ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಸಿರಾ-ನ೦ಜುನಗೂಡು ರಾಜ್ಯ ಹೆದ್ದಾರಿ 84 ರಲ್ಲಿ ಯಡಿಯೂರು ನಿಂದ ಕೌಡ್ಲೆ ವರೆಗೆ (ಲಿಂಕ್‌ 
ಸಂಖ್ಯೆ:57ಬಿ)(ಹೆಚ್ಚುವರಿ) ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ 
ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 84 ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ಏವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 84ರ ರಸ್ತೆ 
ಅಭಿವೃದ್ಧಿಗೆ ಅವಶ್ಯವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರ ಪರವಾಗಿ 
ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ ಅಡ್ಡಿ ಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 
ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೊಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ ಕ್ರಯ, 
ಕರಾರು. ಬೋಗ್ಯ, ಲೀಜ್‌. ಅದಲು-ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 


ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆ೦ಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ ಬೆಂಗಳೂರು ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಛೇರಿಯಲ್ಲಿ ಇಡಲಾಗಿದೆ. 












































-:ಷೆಡ್ಯೂಲ್‌:- 
ಜಮೀನಿನ ವಿವರ ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ ಚಕ್ಕುಬಂದಿ 
ಕ್ಷ ಪಹಣಿಯಂತೆ ಆಕಾರ 4 ಪಹಣಿಯಂತೆ 
ಉಳಿ: 
7 ಖಾತೆದಾರರ ಹೆಸರು ತರಹೆ ಬಂದಿನಂತೆಒಟ್ಟು | ಖರಾಬು ಆಕಾರ ಐನು ಖರಾಜು ಒಟ್ಟು ಆಕಾರ ಇ ಚ್ಟ ಒಟ್ಟು ವಿಸ್ತೀರ್ಣ 
ಸಂ ಸ.ನಂ. ಎಎ ಪೂರ್ವ ಪಶ್ಚಿಮ ಉತ್ತ ಣಿ 
ಶ್ರೀಯುತರು/ಶ್ರೀಮತಿ ವಿಸ್ತೀರ್ಣ ಎ- | ಎ-ಗುಂಟೆ ಎ-ಗುಂಟಿ | ಎ-ಗುಂಟೆ | ಎ-ಗುಂಟೆ 1 ನ ಎ-ಗುಂಟೆ 
ಗುಂಟೆ 
ಗುಂಟೆ 
1 2 3 4 5 6 7 8 9 10 11 12 13 14 15 
ಗ್ರಾಮ : ಹಂಚೀಪುರ ಹೋಬಳಿ: ಅಮೃತ್ತೂರು ತಾಲ್ಲೂಕು: ಕುಣಿಗಲ್‌ ಜಿಲ್ಲೆ: ತುಮಕೂರು 
1 *ಸುಶೀಲಮ್ಮ ಕೋಂ 29/6 ಭೂ.ಪ 1-00 1-00 ತ್ತ 0-04 ಸ 0-04 ಎನ್‌.ಎ.ಆಗಿದೆ ರಸ್ತೆ ಸ.ನಂ.29/6 ರಸ್ತೆ 13.60% 2.60 
ರಾಮಲಿಂಗಯ್ಯ ರೋಪ್‌ ಮನೆ 
ಸ.ನಂ.29/2ಬಿ2 
10 ೫2.60 
ಎ.ಸಿ.ಶೀಟ್‌ ಮನೆ 
2: *ಟಿ.ಮಹೇಶ್‌ ಬಿನ್‌ 33/5 ತರಿ 0-05 0-01 0-04 0-15 0-00.08 ಪತ 0-00.08 0-02 ರಸ್ತೆ ಸ.ನಂ.33/5ರ ಸ.ನಂ. ಸ.ನಂ.33/2 0-05 
ಒಟ್ಟು 0-04.08 ಹ 0-04.08 



























































ಭಾಗ ೩ 
















































































































































































೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 
1 2 3 4 5 6 7 8 9 10 11 12 13 14 15 
ಗ್ರಾಮ : ಹೊಸಕೆರೆ ಹೋಬಳಿ: ಅಮೃತ್ತೂರು ತಾಲ್ಲೂಕು: ಕುಣಿಗಲ್‌ ಜಿಲ್ಲೆ: ತುಮಕೂರು 
3 | ಹೆಚ್‌.ಎನ್‌.ಬೋರೇಗೌಡ | 106/23 | ಖುಷ್ಕಿ 0-07.08 ಹಾ 0-07.08 | 0-25 | 0-0112 ತ 0-01.12 0-05 ಉಳಿಕೆ ರಸ್ತೆ ಸ.ನಂ. ಸ.ನಂ 0-07.08 
ಬಿನ್‌ ನಿಂಗಯ್ಯ 23/8ಬಿ 23/7 
ಒಟ್ಟು | 0-0112 | 9-01.12 
ಗ್ರಾಮಠಾಣ 
ರಾಜ್ಯ ಹೆದ್ದಾರಿ ಸಂಖ್ಯೆ:84 ಲಿಂಕ್‌ ಸಂಖ್ಯೆ:57ಬಿ (ಯಡಿಯೂರಿನಿಂದ ಕೌಡ್ಲೆ ವರೆಗೆ)(ಹೆಚ್ಚುವರಿ) 
ಭೂಸ್ಪ್ಸಾಧೀನಕ್ಕೆ ಒಳಪಡುವ ಷರಾ 
ಕ್ರಸಂ. ಸೆ ಸ್ಪತ್ತಿನ ವಿವರ ಜು ಭಟ್ಟ ್ಯ ವಿಸ್ತೀರ್ಣ ಆಕಾರ ಚಕ್ಕುಬಂದಿ ಮರಗಳು ಬಾವಿ ಕಟ್ಟಡ (ಒಟ್ಟು 
ಚ.ಮೀ.ಗಳಲ್ಲಿ ಪೂರ್ವ | ಪಶ್ಚಮ ಉತ್ತರ ದಕ್ಷಿಣ ವಿಸ್ತೀರ್ಣ) 
1 2 3 4 5 6 7 8 10 11 
ಗ್ರಾಮ : ಹಂಚೀಪುರ (ಗ್ರಾಮಠಾಣ) ಹೋಬಳಿ: ಅಮೃತ್ತೂರು ತಾಲ್ಲೂಕು: ಕುಣಿಗಲ್‌ ಜಿಲ್ಲೆ: ತುಮಕೂರು 
1 13 ಹೆಂಚಿನ *ಮರಿದಿಮ್ಮಯ್ಯ ಬಿನ್‌ 14x12=168 ಚ.ಮೀ 2 ಸರ್ಕಾರಿ | ಸರ್ಕಾರಿ | ಕರ್ನಾಟಕ | ತಿರುಮಲಯ್ಯನ ತೆಂಗಿನಮರ-4 ಖ್‌ 
ಮನೆ | ಲೇ. ರಾಜಪ್ಪ 14/3542 ಚ.ಮೀ ರಸ್ತೆ | ಹಣಿ | ಸರ್ಕಾರದ ಮನೆ 
ರ ನಿವೇಶನ 
ಒಟ್ಟು 210 ಚ.ಮೀ 
ಫೋಷ್ಟಾರೆ 
ಮು ಗ್ರಾಮದ ಹೆಸರು FOR: ತಾಲ್ಲೂಕು ಜಿಲ್ಲ ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ ಗ್ರಾಮಠಾಣ ಜಸ 
ಸಂಖ್ಯೆ ಐನು ಎ-ಗು ಖರಾಬು ಎ-ಗು ಒಟ್ಟು ಎ-ಗು ಚಮೀ | ಎ-ಗು F 
1 2 3 4 5 6 7 8 9 10 11 
1 ಹಂಚೇಪುರ ಅಮೃತ್ತೂರು ಕುಣಿಗಲ್‌ ತುಮಕೂರು 0-04.08 ಜ್‌ 0-04.08 210 0-02 0-06.08 
2 ಹೊಸಕೆರೆ ಅಮೃತ್ತೂರು ಕುಣಿಗಲ್‌ ತುಮಕೂರು 0-01.12 ಹ 0-01.12 ವ್ರ ಜಾ 0-01.12 
ಒಟ್ಟು 0-06.04 ಜತ 0-06.04 210 0-02 0-08.04 























ಸಂಖ್ಯೆ ಲೋಇ 43 ಇಎಪಿ 2012 


PR. 172 
Sc. 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಆಂ.ವಿಜಯ್‌. ಭೀ. ಚಂದಾಪುರ, 


ವಿಶೇಷಾಧಿಕಾರಿ, 
ಬಾಹ್ಯ ಅನುದಾನಿತ ಯೋಜನೆಗಳು (EAP), 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ. 





ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ 


೮೩೧ 





No: DES/SIP/PWX/16/2015 


State: Karnataka 


DIRECTORATE OF ECONOMICS AND STATISTICS 


Consumer Price Index Numbers for Industrial Workers 


BENGALURU-1 


Base: 1987-88=100 


Month- Year: December, 2015 
Date: 01-02-.2016 







































































Group/Sub- Group BALLARI BHADRAVATHI | DAVANAGERE | DANDELI | KALABURAGI | HARIHARA HASSAN MANDYA MANGALURU RAICHUR | TUMAKURU 
1 3 4 5 6 7 9 10 11 12 

FOOD 
Cereals and Cereals Products 984 980 1103 819 962 965 1019 1095 810 1082 1005 
Pulses and Pulses Products 1394 1465 1399 1461 1332 1358 1364 1271 1308 1440 1363 
Oils and Fats 462 400 481 414 420 473 387 499 462 420 417 
Meat, Fish and Eggs 1025 1129 1174 990 1232 1086 985 1085 1008 1213 1089 
Milk and Milk Products 757 708 780 879 773 797 760 797 684 776 770 
Condiments and Spices 717 949 1135 1039 711 775 966 1006 773 945 965 
Vegetables and Fruits 913 1060 1266 1022 851 1033 1076 1047 874 816 1349 
Other food 599 988 872 925 724 623 764 696 864 674 725 
FOOD GROUP INDEX 880 962 1041 915 883 877 923 990 854 956 950 
ಸಸ ii 948 1080 1006 958 783 1007 803 956 642 936 1112 
Intoxicants 
Fuel and Light 685 628 742 837 780 804 707 766 600 1019 554 
Housing 100 100 100 100 100 100 100 100 100 100 100 
Clothing, Bedding and Footwear 367 575 498 521 404 483 671 749 380 730 269 
MISCELLANEOUS 
Medical Care 876 975 749 591 451 453 926 743 490 644 379 
Education, Recreation and 
RARE 1087 857 1377 563 1130 1349 960 749 1217 1651 1448 
Transport and Communication 844 821 769 917 725 787 818 1113 920 703 755 
Personal Care and Effects 451 579 670 641 763 560 561 556 565 623 579 
Others 685 573 769 932 514 541 571 750 430 709 495 












































೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 














1 2 3 4 5 6 7 8 9 10 11 12 
MISCELLANEOUS Group 736 722 847 711 734 731 733 722 699 815 688 
Index 
GENERAL INDEX 716 759 824 761 697 714 767 815 697 820 656 





To convert to Base 1960 Multiply 
7.39 9.19 8.27 - 8.26 8.56 9.25 7.92 9.31 - - 






































by Linking Factor 








Joint Director 
Directorate of Economics & Statistics 


Government of Karnataka, Bengaluru 


Government of India 
Ministry of Labour 
Labour Bureau 
NO. 112/1 (KTK) /2014 CPI, DATED: 4" January, 2016. 
CONSUMER PRICE INDEX NUMBERS FOR INDUSTRIAL WORKERS (BASE: 2001=100) 


MONTH : November, 2015. 





















































Group/Sub-Group/Centre BELAGAVI BENGALURU HUBBALLI -DHARWAD MERCARA MYSURU 

FOOD: 

(a) Cereals & Products 257 273 288 267 279 
(b) Pulses & Products 507 528 554 435 479 
(c) Oils & Fats 239 302 210 269 239 
(d) Meat, Fish & Eggs 379 339 365 321 347 
(6) Milk & Products 316 273 251 266 287 
(f) Condiments & Spices 276 373 318 341 365 
(0) Vegetables & Fruits 388 372 369 351 346 
(h) Other Food 297 304 279 282 289 







































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೩೩ 
FOOD GROUP 310 323 308 305 313 
Pan, Supari, Tobacco & Intoxicants 297 309 319 248 331 
Fuel & Light 215 191 212 354 209 
Housing Index 259 242 380 102 293 
Clothing, Bedding & Footwear 172 165 183 211 168 
MISCELLANEOUS 
(a) Medical Care 215 257 222 233 202 
(b) Education, Recreation and Amusement 174 196 194 368 155 
(c) Transport and Communication 300 338 312 300 260 
(d) Personal Care & Effects 240 264 255 256 234 
(6) Others 237 227 241 211 304 
Miscellaneous Group 232 266 245 278 221 
GENERAL INDEX 273 276 291 275 274 
PR - 178 TASHI DOLMA, 

50-05 ECONOMIC OFFICER. 


Directorate of Economics & Statistics 
Government of Karnataka, Bengaluru 


Xth ADDITIONAL CHIEF METROPOLITAN MAGISTRATE, 


MAYO HALL UNIT, BENGALURU 


Draft Notification 


To. No. 32 2016, Date :17-2-2016 


Joint Director 


It is hereby notified to the General Public that the following unclaimed vehicles are in the custody of Airport Police Station, Bengaluru City, which are seized under the various CR NO/NCR Cases. 


























SL CR NO/ 
PF NO VEHICLE NAME REGISTRATION CHASIS NO ENGINE NO 
NO NCR NO 
1 C.MISS NO:85/2007 91/2007 Kinetic Honda KA-03-H-9253 IFH900648 291134 

















R-N.I. No. KARBIL/2001/47147 POSTAL REGN. No. RNP/KA/BGS/2202/2014-16 


Licensed to post without prepayment WPP No. 297 















































೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 

2 C.MISS NO:151/2009 53/2009 CBZ KA-02-EC-2459 00J46013847 00K41M01883 

3. C.MISS NO:17/2011 52/2011 Honda Unicorn DL-75-LK-3450 ಎರಾ 009೯0074253 
Hero Honda 

4. NCR NO:133/2013 28/2013 MR UP-32-AY-4756 03L09C25124 03L08M26531 

assion 

5. NCR NO:153/2014 22/2014 Bajaj Chetak CH-01-M-0713 ಎರಾ 06119427185 

6. NCR NO:190/2014 22/2014 Bajaj Pulsar AP-09-BA-2108 DNV13M672121 DHGBMGO671 
Hero Honda 

7. NCR NO:190/2014 22/2014 KA-03-EW-5676 03B20F03405 3818E28F32 

Splendor Plus 
8. NCR NO:363/2015 15/2015 Bajaj Pulsar KA-04-HA-2729 MDZDHJC225 JCBSA65964 
9. NCR NO:363/2015 15/2015 TVS Appache JH-01-Q-4647 MD62HE3462K54279 0E3K62054099 
CR NO: 84/2015 U/S 420, 
10. 18/2015 Honda Unicorn TN-02-AM-1046 ME4CO9CEA8018684 KCO9E6019152 
379 RIW 511 IPC 
11. NCR NO:765/2015 4412015 TVS Appache KA-02-HC-5354 0E4E82088757 MD634KE4782E87556 
12. NCR NO:858/2015 52/2015 Honda Shine MH-31-KR-3184 ME4JC368C88036977 JC369177258 


























Any person having right to claim the above vehicles shall approach the Airoport PS, Bengaluru with necessary documents within 01 month from Today, failing which the above said vehicles will be 


confiscated of Government. 
Any claims received after the due date will not be entertained. 


PR - 179 Xth ACMM Mayo Hall Unit 


Bengaluru City 





ಮುದಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೩೫ 





ಗೃಹ ಆಯುಕ್ತರವರ ಕಛೇರಿ, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಅಧಿಸೂಚನೆ ಕ್ರಮಾಂಕ:ಕಗೃಮಂ/ಭೂಸ್ಪಾವಿ/ಮಿಂಚೇರಿ/01/2012-13,ದಿನಾ೦ಕ:04-03-2016 


ಭೂಸ್ವಾಧೀನ ಅಧಿನಿಯಮ 1894 ಸೆಕ್ಟನ್‌ 16(2)ರನ್ವಯ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿನಿಯಮ 17/1961ರಲ್ಲಿ ತಿದ್ದುಪಡಿಯಾದಂತೆ 
ಭೂಸ್ವಾಧೀನ ಅಧಿನಿಯಮ 1894ರನ್ವಯ ಕಲಂ 16ರ ಪ್ರಕರಣ (2) ಉಪಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ 
ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರುರವರ ವಸತಿ ಯೋಜನೆಯ ಸಲುವಾಗಿ ಅಧಿಕೃತವಾಗಿ 
ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 













































































ಅನುಸೂಚಿ 
ಜಿಲ್ಲೆ:ಬಳ್ಳಾರಿ ತಾಲ್ಲೂಕು:ಬಳ್ಳಾರಿ ಹೋಬಳಿ:ಬಳ್ಳಾರಿ ಗ್ರಾಮ:ಮಿಂಚೇರಿ 
ಕ್ರಸಂ. ಸರ್ವೆ ನಂಬರ್‌ ತರಹೆ ವಿಸ್ತೀರ್ಣ ಎ-ಸೆಂಟ್ಸ್‌ ಜಮೀನು ವಶಪಡಿಸಿಕೊಂಡ ದಿನಾಂಕ 

1 1 ಖುಷ್ಕಿ 1-94 26-11-2015 
2 2/1 ಮುಷ್ಠಿ 5-06 26-11-2015 
ಖುಷ್ಕಿ 8-50 26-11-2015 

3 2/2 
ಖುಷ್ಕಿ 2-79 26-11-2015 
0-3] 26-11-2015 

4 3/8 ಖುಷ್ಕಿ 
5-36 04-03-2016 
5 3/C ಖುಷ್ಕಿ 8-68 26-11-2015 
6 4/A ಖುಷ್ಕಿ 3-80 26-11-2015 
ದುರಸ್ತಿಯಂತೆ ಹೊಸ ಹಿಸ್ಸೆ 

4/Al 
4/A2 ಖುಷ್ಕಿ 3-75 26-11-2015 
4/3 ಖುಷ್ಕಿ 3-75 26-11-2015 
7 4/B2 ಮುಷ್ಠಿ 1-10 26-11-2015 
8 4/81 ಖುಷ್ಕಿ 8-00 26-11-2015 
9 5/8 ಮುಷ್ಠಿ 1-93 26-11-2015 
0 5/C ಮುಷ್ಠಿ 2-01 26-11-2015 
1 6/A ಖುಷ್ಕಿ 9-30 26-11-2015 
2 6/8 ಮುಷ್ಠಿ 4-22 04-03-2016 
3 7 ಖುಷ್ಕಿ 6-07 26-11-2015 
4 8 ಖುಷ್ಕಿ 8-88 26-11-2015 
15 9 ಖುಷ್ಕಿ 8-74 26-11-2015 
16 10 ಖುಷ್ಕಿ 1-26 26-11-2015 
17 11 ಖುಷ್ಕಿ 3-79 26-11-2015 
18 12 ಖುಷ್ಕಿ 4-36 26-11-2015 
19 13 ಖುಷ್ಕಿ 5-48 26-11-2015 
20 14/A ಖುಷ್ಕಿ 5-58 26-11-2015 
21 14/B ಮುಷ್ಠಿ 5-45 26-11-2015 























೮೩೬ 


































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
22 15/A ಖುಷ್ಕಿ 3-06 26-11-2015 
23 15/8 ಖುಷ್ಕಿ 3-02 26-11-2015 
24 15/0 ಮುಷ್ಠಿ 1-14 26-11-2015 
25 16 ಖುಷ್ಕಿ 7-01 26-11-2015 
26 17/A ಖುಷ್ಕಿ 13-71 04-03-2016 
27 20 ಖುಷ್ಕಿ 3-88 26-11-2015 
28 21 ಖುಷ್ಕಿ 11-20 26-11-2015 
0-20(ಖ) 
29 22/2 ಮುಷ್ಠಿ 4-00 26-11-2015 
30 23 ಖುಷ್ಕಿ 2-50 26-11-2015 
2-50 26-11-2015 
9-58 26-11-2015 
31 141 ಖುಷ್ಕಿ 9-80 26-11-2015 
32 140 ಖುಷ್ಕಿ 2-44 26-11-2015 
33 151/8 ಖುಷ್ಕಿ 2-31 04-03-2016 
34 152/A ಖುಷ್ಕಿ 6-32 26-11-2015 
ಖುಷ್ಕಿ 2-00 26-11-2015 
ಖುಷ್ಕಿ 2-00 26-11-2015 
35 153 
ಖುಷ್ಕಿ 1-98 26-11-2015 
ಖುಷ್ಕಿ 5-97 26-11-2015 
36 157/A ಖುಷ್ಕಿ 2-85 26-11-2015 
37 157/8 ಖುಷ್ಕಿ 2-13 26-11-2015 
38 157/0 ಖುಷ್ಕಿ 3-22 26-11-2015 
39 159/A ಖುಷ್ಕಿ 3-04 26-11-2015 
40 150/8 ಖುಷ್ಕಿ 4-23 26-11-2015 
ಖುಷ್ಕಿ 1-37 26-11-2015 
41 159/0 
ಖುಷ್ಕಿ 1-36 26-11-2015 
42 160 ಖುಷ್ಕಿ 8-55 26-11-2015 
43 161/A ಖುಷ್ಕಿ 5-19 26-11-2015 
44 161/C ಖುಷ್ಕಿ 3-00 04-03-2016 
45 161/0 ಖುಷ್ಕಿ 3-57 04-03-2016 
46 161/೧ ಖುಷ್ಕಿ 3-80 26-11-2015 
47 161/೯ ಖುಷ್ಕಿ 4-05 04-03-2016 
ಖುಷ್ಕಿ 6-32 26-11-2015 
48 161/H 
ಖುಷ್ಕಿ 6-32 26-11-2015 
49 161/1 ಖುಷ್ಕಿ 0-99 26-11-2015 

































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೩೭ 
50 161/1 ಖುಷ್ಕಿ 1-14 26-11-2015 
51 161/K ಖಷ್ಠಿ 2-83 26-11-2015 
32 162 ಖಷ್ಠಿ 13-38 26-11-2015 
ಖಷ್ಠಿ 2-91 04-03-2016 
53 163/A1 ಖಷ್ಠಿ 2-92 04-03-2016 
ಖಷ್ಠಿ 2-91 04-03-2016 
54 165 ಖಷ್ಠಿ 4-59 26-11-2015 
55 307-45 
ತ 0-20(ಖ) 
೧.೧. 28 ಸಿ. ನಾಗರಾಜು, ಕೆ.ಎ.ಎಸ್‌. 
50-25 


ವಿಶೇಷ ಭೂಸ್ವಾಧೀನಾಧಿಕಾರಿ 
ಕರ್ನಾಟಕ ಗೃಹ ಮಂಡಳಿ, 
ಬೆಂಗಳೂರು 


OFFICE OF KARNATAKA STATE LEGAL SERIVICES AUTHORITY 
"NYAYA DEGULA" 1ST FLOOR, H.SIDDAIAH ROAD, BENGALURU-560027 


NOTIFICATION 


No.1.PLA.165/ADMI/ 2014, BENGALURU 
CALLING FOR APPLICATIONS FOR POST OF CHAIRMAN PERMANENT LOK ADALAT, at MANGALURU AND MYSURU THE 


LAST DATE FOR RECEIPT OF APPLICATIONS:30/03/2016. 


Karnataka State Legal Services Authority issued Notification dated 29" January 2007 under Sec.22B of Legal Services 


Authorities Act.1987 and Legal Services Authorities (Amendment) Act, 2002, Establishing Permanent Lok Adalats in respect of the 


following public utility services, viz., 


(1) 
(1) 
(iii) 
(iv) 
(v) 
(vi) 
(vii) 


(viii) 


transport service for carriage of passengers or goods by air, road or water; or 


postal, telegraph or telephone services; or 


supply or power, light or water to the public by any establishment; or 


system of public conservancy or sanitation; or 


Service in hospital or dispensary ; or 


insurance service; or 


Banking and financial institutions; 


Any service which the Central Government or the State Government, as the case may be, in public interest, by Notification 


declare to be a public utility service for the purposes of Chapter VIA of the Legal Services Authorities Act, 1987 


at Mangaluru Exercising jurisdiction over the Revenue Districts of Dakshina Kannada , Udupi, Chikkamagaluru & Shivamogga 


Districts and at Mysuru Exercising jurisdiction over the Revenue Districts of Mysuru , Kodagu, Chamarajanagar, Hassan and Mandya 


Districts. 


Application in the prescribed format appended hereto are invited from the persons willing to be appointed as a Chairman of 


Permanent Lok Adalath at the above place. 


(1) Qualifications for the post of Chairman of Permanent Lok Adalat: 


(11) Sitting Fee and other Allowance of Chairman of Permanent Lok Adalat 


Every Permanent Lok Adalat established for an area notified under sub Section(l) of Section 22B of Legal Services Authority 


Act, 1987, Shall consists of a person who is or has been, a District Judge or AdditionalDistrict Judge or has held Judicial 


Office higher in rank than that of a District Judge who shall be the Chairman of the Permanent Lok Adalat. 


(1) When a: serving Judicial Officer is appointed as Chairman, he shall receive the salary, allowances and other perquisites as 


೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





are admissible to a serving Judicial officer. 


(2) When a retired Judicial Officer is appointed as Chairman he shall be entitled to monthly fee of last drawn salary less the 


amount of pension received by him. 


(3) The Chairman shall be entitled to such travelling and daily allowances on official tour as are admissible to Group ‘A’ officers 


of the Central Government. 


(4) the purpose of attending the sitting of Permanent Lok Adalat, the Chairman shall be entitled to conveyance allowance of 
Rs.3000/-per month. 


(111) Terms and Conditions of service of Chairman of Permanent Lok Adalat: 


(1) Before appointment, the Chairman shall have to take an undertaking that he does not and will not have any such financial 


or other interest as is lilkely to affect prejudicially his functions," as such, as Chairman of PLA. 
(2) The Chairman shall hold office for a term of five years and shall not be eligible for re-appointment. 


(3) Notwithstanding anything contained in sub-rule (2) of Rule 4 of PLA (Other Terms & Conditions of Appointment of 
Chairman & Other Persons) Rules, 2003, Chairman may- 


(a) by writing under his hand and addressed to Karnataka State Legal Services Authority, Bengaluru ,resign his office at any 
time; 
(b) be removed from his office in accordance with the provisions of sub clauses 5 of Rule 4 of the above Rules. 
Karnataka State Legal Services Authority may remove a Chairman of PLA who- 
(a) has been adjudged as insolvent; or 
(b) has been convicted of an offence which, in the opinion of the Authority, involves moral turpitude; or 
( 0) has become physically or mentally incapable of acting as such as a member; or 
(d) has acquired such financial or other interest as is likely to affect prejudicially his functions as a member of PLA; or 
(ಅ) has or so abused his position as to render his continuance in office prejudicial to the public interest. 


Provided that a Chairman of PLA shall not be removed from his office on the ground specified in clause (d) & (e) of sub rule 5 of Rule 


4 of the above Rules, except, on enquiry held in accordance with the procedure prescribed in Rule 6 of the above Rules. 


Note:- The Person appointed as Chairman, Permanent Lok Adalat, shall have to conduct sittings at any other Permanent Lok 


Adalat, as per directions of the Hon'ble Executive Chairman, Karnataka State Legal Services Authority, as and when required. 


(4) When the Chairman of PLA is unable to discharge his functions owing to absence, illness, or any other causes, the senior-most (in 
the order of appointment) members of Permanent Lok Adalat holding office for the time being, shall discharge the functions of the 


Chairman until the day on which the Chairman resumes of charge of his functions. 


(5) The Chairman ofPLA ceasing to hold office, as such, shall not hold any appointment in , or be connected with, the management or 
administration of organization which has been the subject of the proceedings under the Act during his tenure, for a period of five years 


from the date on which he ceases to hold such office. 


The applications complete in all respects accompanied by self attested copies of relevant academic records, testimonial etc., 
shall reach the Member secretary, Karnataka State Legal Services Authority, “Nyaya degula”, 1st Floor, 
H.Siddaiah Road, Bengaluru-560 027, before 4.00 pm of 30/03/2016. 


Applications sent through post shall be super scribed as "APPLICATION FOR APPOINTMENT AS CHAIRMAN OF PLA". 
Applications received beyond the date so fixed will be rejected. 


In service persons shall submit their application through proper channel so as to reach the Member Secretary, Karnataka State 


Legal Services Authority, Bengaluru, not later than date fixed for receipt of application. 


If the last date fixed for receipt of the applications happens to be a General Holiday, the next working day shall be the last 
date for receipt of applications. 


BY ORDER 
ASHOK G.NYJAGANNAVAR 
Member Secretary 
Karnataka Legal Services Authority 
Bengaluru-560 027 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೩೯ 





FORM OF APPLICATION 
To 


Affix Photo here 


Member Secretary, 

Karnataka State Legal Services Authority, 
" Nyaya Degula", | st Floor, 

H.Siddaiah Road, 





Bengaluru- 560 027. 



































Name of the applicant in full 
1 (in block letters) 
2 Name of his/her Father/Husband 
3 Sex 
4 Age and Date of Birth 
5 Qualification/s 
Postal Address( in block letters) 
(a) Permanent Postal Address 
(b) Present Postal Address 
(c) Contact Numbers: (Mobile and Landline) 
7 Whether the applicant is presently employed? If so, furnish 
the details of employment and monthly income 
a If retired, particluars of last post held and last drawn Salary 
and other information if any 
ಜ್ಯ Whether the applicant is/was a party to any criminal 
proceedings. If yes, furnish the details 
10 Details of experience in public utility services 
11 Any other information 

















| do hereby solemnly and sincerely affirm that the statement made and the information furnished above are true. Should it however be 
found that any information furnished herein is untrue in material particulars, | realize that | am liable to criminal prosecution. | am also 


agreeable to forego the claim for public serives under the State Government. 


PLACE: 


DATE SIGNATURE OF CANDIDATE 
P.R. 29 


50-30 


ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ, 
ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ, ಮೈಸೂರು ರಸ್ತೆ, ಬೆಂಗಳೂರು-560059. 
ಅಧಿಸೂಚನೆ 
ಸಂಖ್ಯೆ ; STY/Store-02/1283/2015-16, ದಿನಾಂಕ : 16-03-2016. 


2015-16ನೇ ಸಾಲಿನ ವಾರ್ಷಿಕ ಸರಕು ಪರಿಶೀಲನೆಯ ಪ್ರಯುಕ್ತ ಬೆ೦ಗಳೂರು, ಮೈಸೂರು, ಕಲಬುರಗಿ ಹಾಗೂ ಧಾರವಾಡಗಳಲ್ಲಿರುವ ಸರ್ಕಾರಿ 
ಲೇಖನ ಸಾಮಗ್ರಿ ಉಗ್ರಾಣಗಳಲ್ಲಿ ದಿನಾಂಕ : 01-04-2016 ರಿಂದ 16-04-2016 ರವರೆಗೆ ಎಲ್ಲಾ ಸರ್ಕಾರಿ ಕಛೇರಿಗಳಿಗೆ ಲೇಖನ ಸಾಮಗ್ರಿಗಳ ಮತ್ತು 


೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 





ಕಾಗದದ ನೀಡಿಕೆಯನ್ನು ನಿಲ್ಲಿಸಲಾಗುತ್ತಿದೆ ಎಂಬ ವಿಷಯವನ್ನು ಸಂಬಂಧಿಸಿದ ಎಲ್ಲಾ ಸರ್ಕಾರಿ ಕಛೇರಿ ಹಾಗೂ ಅರೆ ಸರ್ಕಾರಿ ಕಛೇರಿಗಳಿಗೆ ಈ ಮೂಲಕ 


ತಿಳಿಯಪಡಿಸಲಾಗಿದೆ. 
ಎಂ. ರವಿಶಂಕರ್‌ 
ನಿರ್ದೇಶಕರು. 


OFFICE OF THE DIRECTOR OF PRINTING STATIONERY AND PUBLICATIONS 
GOVERNMENT STATIONERY DEPOT, MYSURU ROAD, BENGALURU-560 059. 
NOTIFICATION 
No. STY/Store-02/1283/2015-16 Dated : 16-03-2016. 
It is hereby notified for the information of all the Government and semi Government Offices that there will be no issue of 


stationery articles and papers from the Government Stationery Depot Bengaluru, Mysuru, Kalaburagi and Dharwad from 01-04-2016 to 


16-04-2016 (Both days inclusive) on account of Annual Stock Verification for the year 2015-16. 
P.R. 236 M. Ravishankar 
50-5 Director. 


॥॥ ADDL. CHIEF METROPOLITAN MAGISTRATE, BENGALURU. 

It is hereby notified to the public that the Kengeri police station, Bengaluru city have seized the following unclaimed vehicles 
and such vehicles are laying in the police station as unclaimed so far. Hence owners of vehicles may put their claim one month from 
this Publication. 

॥ Addl. chief Metropolitan 
Magistrate, Bengaluru. 


List of the seized vehicles are laying in Kengeri police station Bengaluru city which have seized TWO WHEELER 
VECHICLES under NCR numbers. 





NCR NO. 680/2015 
























































4; KA-42 E-7034 BAJAJ PLATINA MDLDDDLLLMWB37709 DVMCNB48177 
2. TN-29 AU1400 HONDA SHINE ME4JC36KGC7057025 JC36E7173446 
3. KA-06 Q-4381 YAMAHA RX-135 00೯147003177 17008177 
4. KA-01 EG-1407 BAJAJ PULSAR MD2DHDHZZPCF07470 DHGBPF46590 
NCR NO. 681/2015 
5. KA-02-ER 8835 HERO HONDA SPLENDOUR O5FAAC00079 O5FAAM00005 
6. KA-07 H 9635 SUZUKI MAX100 9907F378463 9907M427972 
ಗ್ರ KA-16 U 2538 HERO HONDA SPLENDOUR 07A16F30904 07A15E27948 
8. KA-02 ER 1861 BAJAJ CT-100 DUFBMA59710 DUMBMA18935 
9. KA-02 EZ 8176 BAJAJ DISCOVER MD2DSJN22PCD47238 JNGB7D56001 
10. KA-03 E 7524 BAJAJ KAWASAKI BOXER DFBJF94656 DMMBJF51227 
11. KA-09 EQ 523 TVS APACHE MD634KE4092K99573 ೦೯492219170 
12. KA-03 HC 3258 BAJAJ PULASAR MD2DHDKZZRCB04406 008೧604197 
NCR NO.687/2015 
13. KA-04 V 3046 SUZUKI SAMURAI 7809F129525 7809M177087 
14. KA-41 E 3498 BAJAJ PULASAR DHVBMJ38992 DHGBMJ37075 
15. KA-17 L 1293 SUZUKI SAMURAI 7002F561084 7002M612106 






















































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೪೧ 
16. | (೩-07 ೬2 4715 HEROHONDA PASSION 05L09C35786 05L08M28993 
17. | KA-19H9765 SUZUKI SAMURAI 7605FC38926 7605M683168 

NCR NO.688/2015 
18. | KA-42E4308 HEROHONDA PASSION 05J09C48009 05J08M31670 
19. | KA-02HC4571 HONDA ACTIVA MEA4JFO83 DHGBMJ37075 
20. | KA-05EY 5715 BAJAJ PULSAR DJVBMF92820 DJGBMF90627 
21. |KA-03EQ2444 TVS-VICTOR MD625AF1141L92821 OF1L41276590 
22. | (%-05 «8773 SUZUKI SAMURAI 7806೯051601 78061/098821 
NCR NO.700/2015 
23. | KA0O3V7021 SUZUKI SAMAURI 7802೯976865 78021023914 
24... | (%-05 ॥/ 3377 BAJAJ PULSAR DHVBME27474 DHGBME26376 
25. | KA-01W2654 BAJAJ PULSAR DHVBKF92732 DHGBKF92299 
NCR NO.699/2015 
26. | KA-43W6793 HERO HONDA SPLENDOUR MBLHA10YBOFO4068 HA10EFBIFO4068 
27. | KA-03ET236 TVS VICTOR MD625AF1552D15577 0೦೯1051398203 
28. | KA-05EG 6319 SUZUKI SAMURAI 711DF038663 7110M093737 
NCR NO.710/2015 
29. | KA-02HF7261 BAJAJ PULSAR MD2DHDHZZTCC71801 DHGBTC61522 
30. | KA-05X1443 KINETIC HONDA 84104 835862 
31. | KA-05EQ5422 BAJAJ CALIBER DDFBJ66112 DDMBKJ46168 
Ill ADDL. CHIEF METROPOLITAN MAGISTRATE 
PR-134 BENGALURU CITY 


IN THE COURT OF XI ADDL CHIEF METROPOLITAN MAGISTRATE, BENGALURU CITY 


It hereby notified to the public that the Hennur Police Station, Bengaluru City have seized the following vehicles as unclaimed 


and such vehicles are lying in the Police Station as unclaimed so far. Hence the owners of the properties (Vehicles) may put their claim 


one month from the date of the publication. 


Bengaluru City 
Date : 05-03-2016 


೫ Addl. Chief Metropolitan Magistrate Court, 
Mayohall, Bengaluru City. 


List of the seized vehicles in Hennur Police Station, Bengaluru City which have seized uner NCR Number. 






































$1 Type of 
j NCR No P.F. No Vehicle & Registration No. Chassis No Engine No 
No. 
Colour 
1 | NCRNo. P.F. No. 03/2016 | PULSAR 
KA-05 HL 5783 OMDZDHZZTCE46786 DHGBIE34426 
11/2016 team No. 01 (BLACK) 
2 | NCRNo. P.F. No. 03/2016 | BAJAJ 
11/2016 team No. 02 CHETAK (133 5835 ತ 
3 | NCRNo. P.F. No. 03/2016 | PULSAR 
AP-10 AM 0885 MDZDHZZNCLO8364 DHGBNL46453 
11/2016 team No. 03 (BLACK) 
4 | NCRNo. RX-135 
ಸ P.F. No. 03/2016 
11/2016 (RED NO NUMBER 111377430 IL1377430 
168/7 No. 04 
COLOUR) 







































































೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
6। Type of 
' NCR No P.F. No Vehicle & Registration No. Chassis No Engine No 
No. 
K: Colour 
5 | NCRNo. ೧.೯, No. 03/2016 | SPENDER+ 
KA-03 EM2733 04BI16F23988 04B15E24005 
11/2016 Iteam No. 05 
6 | NCRNo. ೧.೯, No. 03/2016 | PULSAR 
KA-01 EB 2768 DHVBKM26674 DHGBKM26414 
11/2016 108/7 No. 06 (SILVER) 
gS ಕೋ ES KA-03 ES 1701 DHVBLD23623 DHGELD22825 
11/2016 team No. 07 (SILVER) 2 
8 | NCRNo. P.F. No. 03/2016 | PULSAR 
NO NUMBER ೦6೯9508865 06M95J04760 
11/2016 11987 No. 08 
SN ಸ ಜಟ KA-03 J 0976 FH313795 NH304411 
11/2016 team No. 09 (BLUE) - 
10 | ೫೦೧ ೫೦. P.F. No. 03/2016 | DIO (SILVER) 
CG-07 LO 0558 ME4JF112E68011296 JF11E6018619 
11/2016 Iteam No. 10 
11 | NCRNo. P.F. No. 03/2016 | KINETIC 
14204 1.1 1240 NOU KA-04 EE -7490 NOE-VA-041209 
12 | NCRNo. ರಾಗ KINETIC 
11/2016 HONDA KA-03 Y -0462 NIFRF976432 NIERF972306 
Iteam No. 12 
(RED) 
13 | NCRNo. P.F. No. 03/2016 | XL-HEAVY 
NG 128 DU NO NUMBER P3006F283714 P1006M281339 
14 | NCRNo. BE coir. (28310819 
11/2016 FRONT KA-05 ET-2046 DUFBLE74404 OVHBLE64702 
1087 No. 14 WHEEL) 
15 | NCRNo. P.F. No. 03/2016 | KINETIC 
1006 ಚ್‌ RE KA-05 Q-1106 N1F1F521072 1F1F11025 
16 | NCRNo. P.F. No. 03/2016 | BAJAJ WAVE 
KA-53 E-0426 CSEBMC041325 
11/2016 1087 No. 16 
17 | NCRNo. ೧.೯, No. 03/2016 | CD-100 SS 
NO NUMBER 98J10E02295 
11/2016 Iteam No. 17 
18 | NCRNo. P.F. No. 03/2016 | SUZUKI 
1260 ಈಟ್‌ ಜನದ KA-04 EC-4658 M1111F107416 M1111M018904 
19 | NCRNo. P.F. No. 03/2016 | KINETIC 
oT ಚ ಇ KA-51 Q-9710 ದ PIE-AA-007616 
20 | NCRNo. P.F. No. 03/2016 | KINETIC 
RHE Jal A KA-03 5-9869 HEPA7553320 74CZ10NIEPA 
A ರ್ಣ No. 03/2016 | ಗಿ 
11/2016 | A FREEDOM KA-10 H-4274 C7RK299529 E55RK299760 
team No. (SILVER) 
22 | NCRNo. bob. "HONDA 
11/2016 | RANI ACTIVA KA-04 EJ-9650 ME4JFO86N48663526 JFO8E0651596 
team No. (BLACK) 
23 | NCRNo. P.F. No. 03/2016 | XL-HEAVY 
Wo ee DUN KA-50 H-6991 MD621D1381K44695 OD1K81624515 
24 | ೫೦೫೫೦. P.F. No. 03/2016 | SPLENDER+ 
KA-03 EN-2191 04E16CH0102 04E15M31231 
11/2016 team No. 25 



















































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೪೩ 
6। Type of 
' NCR No P.F. No Vehicle & Registration No. Chassis No Engine No 
No. 
ks Colour 
25 NCR No. P.F. No. 03/2016 K BAJAJ 
KA-05 EE-1966 DFFBCO17995 J1MBGG20736 
11/2016 team No. 26 BOXER 
26 NCR No. P.F. No. 03/2016 LML 
KA-03-EH-2572 CFJK125990 E55JK154846 
11/2016 team No. 27 FREEDOM 
27 NCR No. P.F. No. 03/2016 PULSAR 
KA-01-EH-4985 MD20HDH11PCL30456 DHJBPL30879 
11/2016 team No. 28 (BLOCK) 
28 NCR No. CT 100 
11/2016 P.F. No. 03/2016 BAJAJ (NO 
KA-06-U-4099 DUFBLF53216 DMMBLPZ3347 
119817 No. 29 FRONT 
WHEEL) 
29 NCR No. P.F. No. 03/2016 KINETIK 
CKM-4816 028804NIE-C ೯೦28792 
11/2016 team No. 30 HONDA 
30 NCR No. P.F. No. 03/2016 PULSAR 
TN-43-B-9756 MB2DHBHZZPCKO5117 15804720 
11/2016 team No. 31 (BLOCK) 
31 NCR No. P.F. No. 03/2016 PULSAR 
KA-51-W-8515 MB2DHDHZZTCD08029 DHGBTD97360 
11/2016 team No. 32 (BLOCK) 
32 NCR No. P.F. No. 03/2016 DIO SILVER 
KA-03-EV-0734 - JF11E6017855 
11/2016 Iteam No. 33 
33 NCR No. P.F. No. 03/2016 | YAMAHA-RX 
KA-03-H-2231 ILI-242280 124228 
11/2016 team No. 34 
34 NCR No. P.F. No. 03/2016 BLOCK 
KA-01-EK-708 - 20P1-003037 
11/2016 team No. 35 YAMAHA 
35 NCR No. P.F. No. 03/2016 DIO 
KA-03-HG-3374 MEHJF11BBA8011286 JF11E4011303 
11/2016 team No. 36 
36 NCR No. P.F. No. 03/2016 HONDA 
KA-09-EA-1089 ME4JF115J28000554 JF1140000555 
11/2016 team No. 37 PLEASURE 
37 NCR No. P.F. No. 03/2016 DIO BLOCK 
NO NUMBER ME4J113K78001055 JE11E6062149 
11/2016 team No. 38 
38 NCR No. P.F. No. 03/2016 | SPLENDOUR 
KA-04-EM-9053 05616037010 05G15M37330 
11/2016 team No. 39 + 
39 NCR No. P.F. No. 03/2016 PULSAR 
KA-04 EG-2222 DHVBKE67699 DHGBKE67609 
11/2016 team No. 41 (BLACK) 
40 NCR No. P.F. No. 03/2016 | XL-HEAVY 
KA-03 HB-6592 MD62HBDM82A7392 - 
11/2016 team No. 42 DUTY 
41 NCR No. P.F. No. 03/2016 HONDA 
NO NUMBER - JE44E5251031 
11/2016 ಜ್‌್‌ ACTIVA 
42 NCR No. P.F. No. 03/2016 | APCHE 
KA-53 H-3155 - 0E3K62058226 
11/2016 team No. 44 WHITE 
43 NCR No. P.F. No. 03/2016 HONDA 
KA-53-EH-3672 - JF16ECGJ22211 
11/2016 team No.45 PLEASURE 





























R.N.l. No. KARBIL/2001/47147 POSTAL REGN. No. RNPI/KA/BGS/2202/2014-16 





Licensed to post without prepayment WPP No. 297 


















































೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೩ 
6। Type of 
' NCR No P.F. No Vehicle & Registration No. Chassis No Engine No 
No. 
9 Colour 
44 | NCRNo. P.F. No. 03/2016 HONDA DIO 
KA-14 U-8943 - ನ 
11/2016 Iteam No. 46 
45 | NCRNo. P.F. No. 03/2016 | PULSAR 
KA-05 EY-9846 DHVBMH19993 DHGBMH17985 
11/2016 team No. 48 (BLACK) 
46 | NCRNo. P.F. No. 03/2016 | VICTOR GLX 
KA-03ES-9028 MD625DF4951F07889 OF4F511122354 
11/2016 team No. 49 
47 | NCRNo. BAJAJ 
P.F. No. 03/2016 
11/2016 PULSAR, KA-51-S-6660 MD2DHDHZZRCH29263 DHGBRH31680 
Iteam No. 50 
RED 
PR-237 XI Addl. Chief Metropolitan Magistrate Court, 
50-10 


Mayohall, Bengaluru City. 





ಮುದಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





